2 


ಟ 


ಮನೆಯಂಗಳ 
ವಿಜ್ಞಾನ 
ಮಾಲಿಕೆ 


ES 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಕರೆಯದೇ ಬರುವ ಅತಿಥಿಗಳು 


ಟಿ . ಆರ್ . ಅನಂತರಾಮು 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಕರೆಯದೇ ಬರುವ 
ಅತಿಥಿಗಳು 


ಟಿ . ಆರ್ . ಅನಂತರಾಮು 


ಕರೆಯದೇ ಬರುವ ಅತಿಥಿಗಳು 
ಟಿ. ಆರ್ . ಅನಂತರಾಮು 


ಹಕ್ಕುಗಳು : 
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಪ್ರತಿಗಳು : 1000 


ಪುಟಗಳು : 32 + 4 


ಪ್ರಕಟಣೆ : 
ನಿರ್ದೇಶಕರು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕನ್ನಡ ಭವನ, ಜಯಚಾಮರಾಜ ರಸ್ತೆ , ಬೆಂಗಳೂರು- 560 001 


ಮುದ್ರಣ : 
ವಿವೇಕ್ ಕಲರ್ 
ಮಾಗಡಿರಸ್ತೆ, ಬೆಂಗಳೂರು 
ದೂ : 9900643122 


ವಿನ್ಯಾಸ : ಚಂದ್ರ ಗಂಗೊಳ್ಳಿ 


ಮನೆಯಂಗಳದಿಂದ ಮನದಾಳಕ್ಕೆ: ವಿಜ್ಞಾನ 
ಕನ್ನಡ ನಾಡಿನ ಚರಿತ್ರೆ, ಭಾಷೆ, ಕಲೆ, ಸಂಸ್ಕೃತಿ ಹಾಗೂ ಜಾನಪದ ಪರಂಪರೆಯನ್ನು 
ಬಿಂಬಿಸುವ ನಾನಾ ಬಗೆಯ ಸಾಹಿತ್ಯ ಕೃತಿಗಳನ್ನು ನಮ್ಮ ಇಲಾಖೆ ಪ್ರತಿ ವರ್ಷವೂ 
ಪ್ರಕಟಿಸುತ್ತ ಬಂದಿದೆ. ಕನ್ನಡ ಭಾಷೆಯ ಬೆಳವಣಿಗೆ ಹಾಗೂ ಶ್ರೀಮಂತಿಕೆಗೆ ಕೊಡುಗೆ 
ನೀಡಿದ ಹೆಸರಾಂತ ಸಾಹಿತಿಗಳ ಬದುಕು ಬರಹಗಳನ್ನು ದಾಖಲಿಸುವ ಅನೇಕ 
ಮಾಲಿಕೆಗಳು ಹಿಂದಿನ ವರ್ಷಗಳಲ್ಲಿ ಪ್ರಕಟವಾಗಿವೆ. ಇದೇ ಮೊದಲ ಬಾರಿಗೆ ವಿಜ್ಞಾನ 
ಕಥನಗಳ ಕಿರುಪುಸ್ತಕಗಳನ್ನು ' ಮನೆಯಂಗಳ ವಿಜ್ಞಾನ ' ಮಾಲಿಕೆಯಲ್ಲಿ ಹೊರತರುವ 
ಪ್ರಯತ್ನ ಮಾಡಲಾಗುತ್ತಿದೆ. 

ಭಾರತದ ಇತರೆಲ್ಲ ಭಾಷೆಗಳಿಗಿಂತ ಕನ್ನಡಕ್ಕೆ ಅತಿ ಹೆಚ್ಚು ' ಜ್ಞಾನಪೀಠ ಪ್ರಶಸ್ತಿ' ಗಳು 
ಲಭಿಸಿವೆ ಎಂಬ ಸಂಗತಿಯನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಹಾಗೆಯೇ 
ವಿಜ್ಞಾನ ಸಂವಹನೆಯಲ್ಲೂ ಅಷ್ಟೇ ಸಂಖ್ಯೆಯ ರಾಷ್ಟ್ರಪ್ರಶಸ್ತಿಗಳು ಕನ್ನಡಕ್ಕೆ ಲಭಿಸಿದ್ದು, 
ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಯತ್ನದಲ್ಲೂ ನಾವು ರಾಷ್ಟ್ರಮಟ್ಟದಲ್ಲಿ 
ಮುಂಚೂಣಿಯಲ್ಲಿದ್ದೇವೆ ಎಂಬುದೂ ಹೆಮ್ಮೆಯ ವಿಷಯ . ಬೆಂಗಳೂರು 
ವಿಜ್ಞಾನ ತಂತ್ರಜ್ಞಾನಗಳ ರಾಜಧಾನಿ ಎಂದೆನಿಸಿಕೊಂಡಿದೆ. ಅಷ್ಟೇ ಅಲ್ಲ, ಈ ರಂಗದಲ್ಲಿ 
ಇದುವರೆಗೆ ' ಭಾರತ ರತ್ನ ' ಪ್ರಶಸ್ತಿ ಪಡೆದ ನಾಲ್ವರಲ್ಲಿ ( ಸರ್ ಸಿ. ವಿ. ರಾಮನ್, ಸರ್ 
ಎಮ್. ವಿಶ್ವೇಶ್ವರಯ್ಯ , ಶ್ರೀ ಎ . ಪಿ. ಜೆ ಅಬ್ದುಲ್ ಕಲಾಂ ಮತ್ತು ಪ್ರೊ . ಸಿ. ಎನ್.ಆರ್ 
ರಾವ್) ಇಬ್ಬರು ಕನ್ನಡಿಗರೇ ಆಗಿದ್ದು ನಾಲ್ಲೂ ಮಹನೀಯರು ಬೆಂಗಳೂರಿನಲ್ಲಿ ಕೆಲಸ 
ಮಾಡಿದವರೇ ಆಗಿದ್ದಾರೆ. ರಾಷ್ಟ್ರದ ವೈಜ್ಞಾನಿಕ ಮತ್ತು ತಾಂತ್ರಿಕ ಕೊಡುಗೆಗಳಲ್ಲಿ ಕನ್ನಡದ 
ನೆಲದ ಕೊಡುಗೆ ಅಷ್ಟೊಂದಿರುವಾಗ ಅದರ ಒಳತಿರುಳುಗಳು ಕನ್ನಡ ಭಾಷೆಯ 
ಮೂಲಕ ಕನ್ನಡಿಗರ ಮನೆಮನೆಯನ್ನೂ ತಲುಪಬೇಕಿದೆ. 

ವಿಜ್ಞಾನದ ಕ್ಲಿಷ್ಟ ವಿಷಯಗಳನ್ನು ಸ್ವಾರಸ್ಯಕರ , ಲವಲವಿಕೆಯ ಶೈಲಿಯಲ್ಲಿ 
ಬರೆಯಬಲ್ಲ ಅದೆಷ್ಟೋ ಸೃಜನಶೀಲ ಮನಸ್ಸುಗಳು ಕನ್ನಡದಲ್ಲಿವೆ. ಜನಸಾಮಾನ್ಯರಿಗೆ, 
ಅದರಲ್ಲೂ ವಿಶೇಷವಾಗಿ ಶಿಕ್ಷಕವೃಂದಕ್ಕೆ ಮತ್ತು ಮಕ್ಕಳಿಗೂ ಅರ್ಥವಾಗುವಂತೆ ಸರಳ 
ಹಾಗೂ ಬದುಕಿಗೆ ಹತ್ತಿರವಾದ ಸಂಗತಿಗಳನ್ನು ಅಕ್ಷರಗಳಲ್ಲಿ ಹಿಡಿದಿಡೋಣಬನ್ನಿರೆಂಬ 
ನಮ್ಮ ಕರೆಯನ್ನು ಮನ್ನಿಸಿ ಈ ಮಾಲಿಕೆಗೆ ಲೇಖನಗಳನ್ನು ಸಿದ್ಧಪಡಿಸಿಕೊಟ್ಟ 
ವಿಜ್ಞಾನಲೇಖಕರಿಗೆ, ವೈದ್ಯತಜ್ಞರಿಗೆ ಹಾಗೂ ಇವೆಲ್ಲ ಕೃತಿಗಳಿಗೆ ಸಂಪಾದಕರಾಗಲು 
ಒಪ್ಪಿದ ನಾಗೇಶ ಹೆಗಡೆಯವರಿಗೆ ಇಲಾಖೆಯ ಧನ್ಯವಾದಗಳು. ಈ ಮಾಲಿಕೆಗೆ ಇನ್ನಷ್ಟು 
ಕೃತಿಗಳು ಸೇರ್ಪಡೆಯಾಗಲಿದ್ದು , ಅವೆಲ್ಲವೂ ಕ್ರಮೇಣ ಇಲಾಖೆಯ “ಕಣಜ' 
ಜಾಲತಾಣದಲ್ಲೂ ಮುಕ್ತವಾಗಿ ಓದಲು ಸಿಗಲಿವೆ. ಈ ಕೃತಿಗಳು ಜನಮೆಚ್ಚುಗೆ ಪಡೆದು 
ಕನ್ನಡ ಅಕ್ಷರ ಸಾಹಿತ್ಯದ ಮೌಲ್ಯವನ್ನು ಹೆಚ್ಚಿಸುತ್ತವೆಂದು ಆಶಿಸುತ್ತೇನೆ. 


ಎನ್ ಆರ್ ವಿಶುಕುಮಾರ್ 
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಕರೆಯದೇ ಬರುವ ಅತಿಥಿಗಳು 


“ಇದು ನಮ್ಮ ಮನೆ” ಎಂದು ಹೆಮ್ಮೆಯಿಂದ 
ಹೇಳುವಾಗ ಆ ಮನೆಯಲ್ಲಿ ಎಷ್ಟೊಂದು 
ಬಗೆಯ ಜೀವಿಗಳು ವಾಸಿಸುತ್ತವೆ. ಹಲ್ಲಿ, 
ನೊಣ, ಜೇಡ, ಗೆದ್ದಲು, ಜಿರಲೆ, ಇರುವೆ, 

ಚೇಳು, ಸೊಳ್ಳೆ.. .. ಒಂದೆ, ಎರಡೆ? 
ಅದೊಂದು ಮ್ಯೂಸಿಯಮ್, ಅವುಗಳನ್ನು 

ಕುರಿತು ನಮ್ಮ ಅಜ್ಞಾನವೂ ರೂಢ 
ನಂಬಿಕೆಗಳೂ ಮೂಢ ನಂಬಿಕೆಗಳೂ ಅಷ್ಟೇ 
ವೈವಿಧ್ಯಮಯವಾಗಿರುತ್ತವೆ. ಅವುಗಳನ್ನು 
ನಿಯಂತ್ರಿಸಲು ನಾವು ಎಂತೆಂಥ ಬಗೆಯ 
ಯುದ್ಧ ಸಾರುತ್ತಿರುತ್ತೇವೆ. ಅಂತಿಮ ಗೆಲುವು 

ಯಾರದು ಗೊತ್ತಲ್ಲ? 


ಕರೆಯದೇ ಬರುವ ಅತಿಥಿಗಳು 


ಗೋಡೆಯ ಮೇಲಿನ ಗಡಿಯಾರ ದೊಡ್ಡದಾಗಿಯೇ ಇತ್ತು . ಅದರ ಹಿಂದೆ 
ಭಾರಿ ಸಂದು ಇತ್ತು, ಊಟಮಾಡುತ್ತಿದ್ದ ಶಾಲಿನಿ ಥಟ್ಟನೆ ಕಿರುಚಿಕೊಂಡಳು. 
ಬಾಯಲ್ಲಿ ಪುಟ್ಟ ಜಿರಲೆಯೊಂದನ್ನು ಕಚ್ಚಿ ಬೇಟೆ ಸಿಕ್ಕಿತೆಂದು ದಡಬಡ 
ಓಡುತ್ತಿದ್ದ ಹಲ್ಲಿಯನ್ನು ನೋಡಿದಳು. ಊಟ ಮಾಡಲೂ ಅವಳಿಗೆ ವಾಕರಿಕೆ. 


“ ಅಲ್ಲಾ ಶಾಲಿನಿ, ಜಿರಲೆ ಹಲ್ಲಿಗೆ ಆಹಾರ , ನಿನಗೇನಾಯಿತು ? ನಿನ್ನ ಮುಂದೆ 
ಅದು ಕಚಕಚ ತಿನ್ನುತ್ತಿದೆಯಾ ಹೇಳು? ಗಡಿಯಾರದ ಮರೆಗೆ ಹೋಗಿದೆ.' 
ಎಂದರು ಶಾಮಣ್ಣ. ಆದರೂ ಶಾಲಿನಿಗೆ ಈ ವಿವರಣೆ ಒಪ್ಪಿಗೆಯಾಗಲಿಲ್ಲ. 
ಶಾಮಣ್ಣ ಮುಂದುವರಿದು 'ನೋಡು ನ್ಯಾಷನಲ್ ಜಿಯಾಗ್ರಫಿಕ್ ' ಅಥವಾ 
“ ಅನಿಮಲ್ ಪ್ಲಾನೆಟ್ ' ನೋಡುವಾಗ ಜಿಂಕೆಯನ್ನು ಹುಲಿ ಅಥವಾ ಚಿರತೆ 
ಅಟ್ಟಿಸಿಕೊಂಡು, ಅದರ ಕುತ್ತಿಗೆಯನ್ನು ಬಾಯಲ್ಲಿ ಕಚ್ಚಿ ಎಳೆದೊಯ್ಯುವುದನ್ನು 
ನೀನು ಎಷ್ಟು ಸಲ ನೋಡಿಲ್ಲ ?' 


ಬಹುಶಃ ಶಾಲಿನಿಗೆ ಈ ಉತ್ತರ ಸಮಾಧಾನ ತರಬೇಕಾಗಿತ್ತು. ಅಷ್ಟರಲ್ಲೇ 
ಪ್ರವೀಣ ಉದ್ದನೆಯ ಕೋಲನ್ನು ತಂದು ಗಡಿಯಾರವನ್ನು ಅಲ್ಲಾಡಿಸಿದ. 
ಜಿರಲೆಯನ್ನು ಅರ್ಧಮರ್ಧ ತಿಂದಿದ್ದ ಹಲ್ಲಿ ಥಟ್ಟನೆ ಕೆಳಕ್ಕೆ ಬಿದ್ದಿತು. ಒಂದೇ 
ನಿಮಿಷದಲ್ಲಿ ಅದರ ಬಾಲ ಕಳಚಿ ನೆಲಕ್ಕೆ ಬಿದ್ದು, ಬಾಲವೇ ಒಂದು ಪ್ರತ್ಯೇಕ 
ಪ್ರಾಣಿಯೇನೋ ಎನ್ನುವಂತೆ ಮುಲುಗುಟ್ಟುತ್ತಿತ್ತು . ಶಾಲಿನಿ ಇರಲಿ, ಅವಳ 
ಅಮ್ಮ ಕೂಡ ಅಸಹ್ಯಪಟ್ಟರು. ಮುಂದೇನಾಯಿತು ಎನ್ನುವುದನ್ನು ಈ ಪುಟ್ಟ 
ಹೊತ್ತಿಗೆಯಲ್ಲಿ ಅನಂತರ ಓದುವಿರಂತೆ. 


S 


ಕರೆಯದೇ ಬರುವ ಅತಿಥಿಗಳು 


ಈಗ ಸಾಕು ಪ್ರಾಣಿ, ವನ್ಯಜೀವಿಗಳ ಬಗ್ಗೆ 

ಒಂದೆರಡು ಮಾತುಗಳನ್ನು ಓದಿ. 


ಹತ್ತು ವರ್ಷಗಳಿಗೊಮ್ಮೆ ಜನಗಣತಿ ಆಗುತ್ತದೆ. ದೇಶಾದ್ಯಂತ ಗಂಡು, ಹೆಣ್ಣು 
ಲಿಂಗಾನುಪಾತ ಎಷ್ಟಿದೆ ? ಮಕ್ಕಳೆಷ್ಟು ? ಮುದುಕರೆಷ್ಟು ? ಇವೇ ಮುಂತಾದ 
ಮಾಹಿತಿಗಳು ಸಮೀಕ್ಷೆಯಲ್ಲಿ ಸಿಕ್ಕುತ್ತವೆ . ಅಷ್ಟೇ ಅಲ್ಲ , ಜಾನುವಾರುಗಳ ಗಣತಿಯೂ 
ನಡೆಯುತ್ತದೆ. ಸಾಕುಪ್ರಾಣಿಗಳ ಅಂಕೆ - ಸಂಖ್ಯೆ ಬೇಕು. ಅವೂ ಕೂಡ ನಮ್ಮ ರಾಷ್ಟ್ರೀಯ 
ಸಂಪನ್ಮೂಲಗಳು ತಾನೆ ? ಆಗಾಗ ವನ್ಯಜೀವಿಗಳ ಗಣತಿಯೂ ನಡೆಯುತ್ತದೆ. ಯಾವ 
ಪ್ರಮುಖ ಜೀವಿಗಳು ಎಷ್ಟಿವೆ? ಯಾವು ವಿನಾಶದ ಅಂಚಿಗೆ ತಲಪಿವೆ ಎಂಬ 
ಮಾಹಿತಿ ಸಿಕ್ಕುತ್ತದೆ. ಇವುಗಳಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಿನ ಪಾಲು ಹುಲಿ, ಆನೆ, ಸಿಂಹ 
ಮುಂತಾದವುಗಳ ಗಣತಿಯೇ ಹೆಚ್ಚು. ಎಷ್ಟು ಮೊಲಗಳಿವೆ ? ಎಷ್ಟು ಕಾಡುಕೋಳಿಗಳಿವೆ 
ಎಂಬುದರ ಬಗ್ಗೆ ಯಾರೂ ಲೆಕ್ಕ ಕೇಳುವುದಿಲ್ಲ. ವನ್ಯಜೀವಿಗಳ ಗಣತಿ ಮಾಡುವಾಗ 
ಅವುಗಳ ಆವಾಸವನ್ನು ಪರಿಗಣಿಸಬೇಕಾಗುತ್ತದೆ. ಆವಾಸವೆಂದರೆ ನೈಸರ್ಗಿಕವಾಗಿ 
ಅವು ಬಾಳುವ ಪರಿಸರ . 
- ಎಲ್ಲ ಜೀವಿಗಳೂ ವನ್ಯಜೀವಿಗಳಲ್ಲ. ಹಿಂದೆ ವನ್ಯಜೀವಿಗಳಾಗಿದ್ದ ಎಷ್ಟೋ ಪ್ರಾಣಿಗಳು 
ಈಗ ಮನುಷ್ಯನ ಸಾಕು ಪ್ರಾಣಿಗಳಾಗಿವೆ. ಎತ್ತು, ಹಸು , ಎಮ್ಮೆ , ಕುರಿ , ಕತ್ತೆ , ಮೇಕೆ 
6 | ಕರೆಯದೇ ಬರುವ ಅತಿಥಿಗಳು 


ಇವನ್ನೆಲ್ಲ ಪಳಗಿಸಿ ಸಾವಿರಾರು ವರ್ಷಗಳಾಗಿವೆ. ನಾಯಿಗಳನ್ನು ಸಾಕದಿದ್ದರೂ 
ಅವು ನಮ್ಮ ಪರಿಸರಕ್ಕೆ ಒಗ್ಗಿಹೋಗಿವೆ. ಕಾಗೆಗಳು ನಮ್ಮ ಬದುಕಿನ ಸುತ್ತಲೇ 
ತಮ್ಮ ಪ್ರಪಂಚವನ್ನು ಕಟ್ಟಿಕೊಂಡಿವೆ. ಎಷ್ಟರಮಟ್ಟಿಗೆ ಸಾಕು ಪ್ರಾಣಿಗಳನ್ನು 
ಪಳಗಿಸಿದ್ದೇವೆಂದರೆ ಅವನ್ನು ಮೂಲಆವಾಸಕ್ಕೆ ಬಿಟ್ಟುಬಂದರೂ ಅವು ಜೀವಿಸುವ 
ಸ್ಥಿತಿಯಲ್ಲಿಲ್ಲ; ಕಾಡುಪ್ರಾಣಿಗಳ ಪಾಲಾಗುತ್ತವೆ. ಈಗಲೂ ಕಾಡು ಕುರಿಗಳಿವೆ, 
ಕಾಡು ಬೆಕ್ಕುಗಳಿವೆ, ಕಾಡು ನಾಯಿಗಳಿವೆ. ಅವುಗಳ ಆವಾಸದಲ್ಲೇ ಬದುಕುತ್ತವೆ. 
ಮನುಷ್ಯನಿಗೆ ಮನೆಯೇ ಆವಾಸ . ಅಲ್ಲೇ ಬಾಳಿನುದ್ದಕ್ಕೂ ವಾಸ, ಪ್ರಕೃತಿಯ 
ಸಹಜ ಕ್ರಿಯೆಗಳಾದ ಮಳೆ, ಗಾಳಿ , ಬಿಸಿಲ ಹೊಡೆತ ತಪ್ಪಿಸಿಕೊಳ್ಳಲು ಮನೆಯೇ 
ಆಶ್ರಯತಾಣ. ಅವರವರ ಹಣದ ಬಲದ ಮೇಲೆ ಮನೆಯ ಅನುಕೂಲಗಳನ್ನು 
ಕಲಿಸಿಕೊಳ್ಳಬಹುದು. ಮನೆಯೆಂದರೆ ಮನೆಮಂದಿಗೆಲ್ಲ ವಿಶಿಷ್ಟ ಆಶ್ರಯತಾಣ . 
ಅದು ಭೌತ ವಸ್ತುವಾದರೂ ಮನೆಯೊಳಗಿನ ವಾತಾವರಣ ಅಂದರೆ ಪ್ರೀತಿ, 
ವಿಶ್ವಾಸ, ಸಲುಗೆಯಿಂದಾಗಿ ಮನೆಯೆಂದರೆ ನಮ್ಮ ಕುಟುಂದ ಎಲ್ಲ ಅಂಶಗಳೂ 
ಸೇರಿಕೊಳ್ಳುತ್ತವೆ. ಮನೆಯೊಂದಿಗೆ ನಮ್ಮದು ಭಾವನಾತ್ಮಕ ನಂಟು. 

ನಾವಷ್ಟೇ ಮನೆಯಲ್ಲಿ ಇರುತ್ತೇವೆಯೇ ಎಂದು ಕೇಳಿದರೆ ನೀವು 
' ಇಲ್ಲ' ಎನ್ನುತ್ತೀರಿ. ನಮ್ಮ ಮನೆಯೊಳಗೆ ಸಹಬಾಳ್ವೆ ನಡೆಸುತ್ತಿರುವ ಬೇರೆ ಬೇರೆ 
ಜೀವಿಗಳೂ ಇವೆ. ಅವಕ್ಕೂ ನಮ್ಮ ಮನೆಗಳೇ ಆಶ್ರಯತಾಣ . ಅವುಗಳ ಮತ್ತು 
ನಮ್ಮ ನಡುವೆ ಸೌಹಾರ್ದ ವಾತಾವರಣ ಇಲ್ಲದಿದ್ದರೂ ನಾವು ಸಹಿಸಿಕೊಂಡೇ 
ಬಂದಿದ್ದೇವೆ. ಮನೆಯೊಳಗೆ ಯಾರು ಇಲಿ ಸಾಕುತ್ತಾರೆ ? ಸೊಳ್ಳೆಯನ್ನು ಮುದ್ದು 
ಮಾಡುವವರು ಯಾರು? ಆದರೂ ಇನ್ನೂ ಇಂಥ ಎಷ್ಟೋ ಜೀವಿಗಳು ನಮ್ಮ 


ಕರೆಯದೇ ಬರುವ ಅತಿಥಿಗಳು 


ಮನೆಗಳಲ್ಲೇ ಆಶ್ರಯ ಪಡೆದಿರುತ್ತವೆ . ನಮ್ಮ ಪರವಾನಗಿಗೆ ಅವು ಕಾಯುವುದಿಲ್ಲ . 
ತಂತ್ರ - ಪ್ರತಿತಂತ್ರ ಹೆಣೆದೇ ಅವುಗಳನ್ನು ನಿಭಾಯಿಸಬೇಕು. ಹಾವು ಹೊಕ್ಕರಂತೂ 
ಸರಿಯೇ , ಅದನ್ನು ತೊಲಗಿಸುವ ತನಕ ನೆಮ್ಮದಿ ಇಲ್ಲ . ಭಯದ ಮುಂದೆ ದಯೆ 
ಸೋಲುತ್ತದೆ . 

ನಮ್ಮೊಡನಿದ್ದೂ ಪಳಗದ , ನಮ್ಮನ್ನು ಕಂಡೊಡನೆ ರಕ್ಷಣೆಗೆ ಓಡುವ 
ಒಂದಲ್ಲ ಅನೇಕ ಜೀವಿಗಳನ್ನು ನೀವೂ ಮನೆಯಲ್ಲಿ ನೋಡಿರುತ್ತೀರಿ. ಜಿರಲೆ ಕಂಡು 
ಅಸಹ್ಯ ಪಡೆದೇ ಇರುವವರಾರು ? ಚೇಳನ್ನು ಕಂಡು ಹೌಹಾರದವರು ಯಾರು ? 
ನಮಗೆ ಇವು ಸದಾ ತಾಪತ್ರಯಕೊಡುವ ಜೀವಿಗಳು. ಆದರೆ ವಿಜ್ಞಾನಿಗಳಿಗೆ 
ಅವುಗಳ ಹೊರಗು, ಒಳಗುಗಳನ್ನು ತಿಳಿಯುವ ಕುತೂಹಲ, ಚೇಳು, ಜಿರಲೆ, 
ಸೊಳೆ, ಜೇಡ ಮುಂತಾದವನ್ನು ಸಂಧಿಪದಿ ಎನ್ನುವ ವಿಭಾಗಕ್ಕೆ ಸೇರಿಸಿದ್ದಾರೆ. 
ಇವುಗಳ ಶರೀರ ಖಂಡಖಂಡಗಳಾಗಿ ವಿಭಜನೆಯಾಗಿರುತ್ತವೆ. ಚೇಳನ್ನೇ ನೋಡಿ, 
ಸುಂದರವಾದ ಬಳೆಗಳನ್ನು ತೊಡಿಸಿದ ಹಾಗೆ ಕಾಣಿಸುತ್ತದೆ , ಆದರೆ ಮುಟ್ಟಬೇಡಿ. 
ಸೊಳ್ಳೆಗಳನ್ನು ಗಮನಿಸಿ, ಅದರ ಉದ್ದುದ್ದದ ಕಾಲುಗಳಿಗೂ ಕೀಲು ಇರುತ್ತದೆ. 
ಆಹಾರ ಸಂಪಾದನೆಯಲ್ಲಿ ವೈವಿಧ್ಯಮಯ ತಂತ್ರ ಅನುಸರಿಸುತ್ತವೆ. ಹಾಗಾಗಿ 
ಕೆಲವು ಅಂಗಾಂಗಗಳು ಮಾರ್ಪಾಟೂ ಆಗಿರುತ್ತವೆ. ಮನುಷ್ಯ ಗುಹೆಗಳಲ್ಲಿ ವಾಸ 
ಮಾಡುತ್ತಿದ್ದಾಗಲೂ ಇವು ಜೊತೆಗಿದ್ದವು. ಅಲ್ಲೂ ನಮ್ಮೊಡನಿದ್ದು ಪ್ರತ್ಯೇಕ ಸಂಸಾರ 
ಮಾಡಿಕೊಂಡು ಬಾಳಿವೆ. ಈಗಲೂ ಅವುಗಳ ವರಸೆಯಲ್ಲಿ ಏನೂ ಬದಲಾಗಿಲ್ಲ. 


. 8 


ಕರೆಯದೇ ಬರುವ ಅತಿಥಿಗಳು 


ಸೊಳ್ಳೆಯೋ ಯುದ್ಧ ವಿಮಾನವೊ ? 


ಸೊಳ್ಳೆಯನ್ನು ನಾವು ಎಂದೂ ಶತ್ರುವೆಂದೇ ಭಾವಿಸಿದ್ದೇವೆ. ಏಕೆಂದರೆ ನಮ್ಮನ್ನು 
ನಮ್ಮ ಮನೆಯಲ್ಲೇ ಆಕ್ರಮಣ ಮಾಡುವ ಜೀವಿ, ಯುದ್ಧವಿಮಾನದಂತೆ ಭರೆಂದು 
ಎರಗುತ್ತದೆ; ನಾವು ಯಾವುದೋ ಯೋಚನೆಯಲ್ಲಿದ್ದಾಗ ಸದ್ದಿಲ್ಲದೆ ನಮ್ಮ ಕೈ , ಕುತ್ತಿಗೆ 
ಅಥವಾ ಕಾಲಿನ ಮೇಲೆ ಬಂದು ಇಳಿಯುತ್ತದೆ , ನಮ್ಮ ಅಂಗಾಂಗಗಳೇ ಥೇಟ್ 
ಹೆಲಿಕಾಪ್ಟರ್ ಪ್ಯಾಡ್ ಎಂಬಂತೆ. ತಮ್ಮ ಸೂಜಿಯನ್ನು ಚುಚ್ಚಿ ಅವಕ್ಕೆ ಬೇಕಾದಷ್ಟು 
ರಕ್ತವನ್ನು ಎಳೆದುಕೊಂಡೇ ಬಿಡುತ್ತವೆ.ಕಡಿದಾಗ ನವೆಯಾಗಿ ಕೆರೆದುಕೊಳ್ಳಲು ಬೆರಳು 
ತಾಕಿಸಿದಾಗ, ಭರೆಂದು ಎದ್ದು ನಮ್ಮೆದುರಿಗೇ ಹಾರಿಬಿಡುತ್ತವೆ. ಕೆಲವೊಂದನ್ನು 
ಅಪ್ಪಚ್ಚಿಮಾಡಬಹುದು. ಆದರೆ ಬಲು ಸತಾಯಿಸುತ್ತವೆ. ರಕ್ತ ಕುಡಿದಿದ್ದರೆ 
ನಮ್ಮ ಅಂಗೈ ರಕ್ತವಾಗುತ್ತದೆ . ಈ ಮನೆಯೊಳಗಿನ ಶತ್ರುಗಳ ಆಕ್ರಮಣ 
ತಾನೇ ನಾವೆಲ್ಲ ಸೊಳ್ಳೆ ಪರದೆ ಕಟ್ಟಿಕೊಳ್ಳುವುದು. ಕೆಲವರು ಸೊಳ್ಳೆ ಬತ್ತಿಯನ್ನು 
ಇಡೀ ರಾತ್ರಿ ಉರಿಸುವುದುಂಟು. ಅದು ಆರೋಗ್ಯಕರವಲ್ಲ ಎಂದು ವೈದ್ಯರು 
ಎಚ್ಚರಿಸುತ್ತಲೇ ಬಂದಿದ್ದಾರೆ. ಇನ್ನು ಕೆಲವರು ಮೈಗೆ ಗಂಧ ಲೇಪಿಸಿಕೊಂಡಂತೆ 
ಆಯಿಂಟ್‌ಮೆಂಟ್ ಹಚ್ಚಿಕೊಳ್ಳಬಹುದು. ಈ ಯಾವುದಕ್ಕೂ ಸೊಳ್ಳೆಗಳು 


9 . 


ಕರೆಯದೇ ಬರುವ ಅತಿಥಿಗಳು 


ಜಗ್ಗುವುದಿಲ್ಲ. ಅವಕ್ಕೆ ಹಿನ್ನಡೆಯಾದ- 1 
ಅದು ಕೇವಲ ತಾತ್ಕಾಲಿಕ. ಸೊಳ್ಳೆ ಮತ್ತು 
ಮನುಷ್ಯರ ನಡುವಿನ ಯುದ್ಧದಲ್ಲಿ 
ಮನುಷ್ಯನದು ರಕ್ಷಣಾತಂತ್ರ, ಅವುಗಳದ್ದು 
ಆಕ್ರಮಣ ತಂತ್ರ. 

ಬರಿ ಆಕ್ರಮಣ ಮಾಡಿ ನಮ್ಮ 
ದೇಹದಿಂದ ಕೆಲವು ಮಿಲಿಗ್ರಾಂ ರಕ್ತ 
ಹೀರಿ ಹೋಗಿದ್ದರೆ ಹಾಳಾಗಲಿ ಎಂದು 
ತೆಪ್ಪಗಿರಬಹುದಿತ್ತು . ಆದರೆ ಅಷ್ಟಕ್ಕೇ ಮುಗಿಯುವುದಿಲ್ಲ. ಸರ್ವಋತುವಿನಲ್ಲೂ ಅವು 
ರಕ್ತ ಪಿಪಾಸುಗಳೇ . ಸೊಳ್ಳೆಗಳು ಹೆಣ್ಣೆ ಇರಲಿ , ಗಂಡೇ ಇರಲಿ, ಸಸ್ಯಗಳ ರಸ | 
ಮತ್ತು ಹೂಗಳ ಮಕರಂದ ಹೀರಿ ಬದುಕುತ್ತವಾದರೂ ಹೆಣ್ಣು ಸೊಳ್ಳೆ ಅನಾಫಿಲಿಸ್ 


ಇನ್ನೊಂದು ರಾಸಾಯನಿಕ ಯುದ್ಧ 

ಸೊಳ್ಳೆ ನಾಶಮಾಡಲು ಎಂಥೆಂಥ 
ಪ್ರಯೋಗಗಳಾಗಿವೆ. ಡಿ. ಡಿ . ಟಿ . ಸಿಂಪಡಿಸಿ 
ಹತೋಟಿಗೆ ತರಲು ಮಾಡಿದ ಪ್ರಯತ್ನ 
ಭಾರಿ ಯಶಸ್ವಿಯಾಯಿತು ಎಂದು 60ರ 
ದಶಕದಲ್ಲಿ ಬೀಗುತ್ತಿದ್ದಾಗಲೇ ಸೊಳ್ಳೆಗಳು 
ಪ್ರತಿರೋಧತೋರಿಸಿದವು; ಹಾಯಾಗಿ 
ವಂಶವರ್ಧನೆ ಮಾಡಿಕೊಂಡವು. ಈಗ 
ಸೊಳ್ಳೆಗಳ ಮೇಲೆ ಎರಡನೇ ಮಹಾ 
ಯುದ್ದದ ತಯಾರಿ ನಡೆದಿದೆ. ಅದೂ 
ರಾಸಾಯನಿಕ ಯುದ್ದವೆ. ಡೆಂಗ್ಯೂ , ಚುಕನ್ 
ಗುನ್ಯಾ ತರುವ ಸೂಕ್ಷ್ಮಜೀವಿಗಳ ಪ್ರೀತಿಯ ಆಶ್ರಯತಾಣ ಸೊಳ್ಳೆಗಳು, ಬ್ಯಾಸಿಲಸ್ 
ಥುರಿಂಜಿಯೆನ್ಸಿಸ್ ಇಸೆಲೆನ್ಸಿಸ್ ಎಂಬ ಉದ್ದನೆಯ ಹೆಸರಿನ ಬ್ಯಾಕ್ಟಿರೀಯ, ಕ್ರಿಪ್ಪಾ 
ಎಂಬ ನಂಜನ್ನು ಉತ್ಪಾದಿಸುತ್ತದೆಂದು ಸೂಕ್ಷ್ಮ ಜೀವಿ ವಿಜ್ಞಾನಿಗಳು ಪತ್ತೆಹಚ್ಚಿದರು. 
ಸಾಮಾನ್ಯವಾಗಿ ನಿಂತ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿಮಾಡುತ್ತವೆ . 
ಈ ಬ್ಯಾಕ್ಟಿರಿಯಗಳನ್ನು ಸೊಳ್ಳೆ ಮೊಟ್ಟೆ ಇಟ್ಟ ಜಾಗಕ್ಕೆ ಬಿಟ್ಟರೆ ಕೆಲವೇ ಗಂಟೆಗಳಲ್ಲಿ 
ಸೊಳ್ಳೆಗಳ ಮೊಟ್ಟೆಗಳನ್ನು ಪಟಾರೆಂದು ಒಡೆಯುವಂತೆ ಮಾಡುತ್ತವೆಂಬುದು 
ಇತ್ತೀಚಿನ ಅಧ್ಯಯನ ತಿಳಿಸಿಕೊಟ್ಟಿದೆ. ಗುಳಿಗೆ ರೂಪದಲ್ಲಾದರೂ ಸರಿ, ದ್ರವ 
ರೂಪದಲ್ಲಾದರೂ ಸರಿ, ಇದು ಸೊಳ್ಳೆಗಳಿಗೆ ರಾಮಬಾಣ. ಮನುಷ್ಯರಿಗೆ ಯಾವ 
ಹಾನಿಯನ್ನೂ ಮಾಡುವುದಿಲ್ಲ ಎಂಬುದನ್ನು ಅಮೆರಿಕದ ಆರೋಗ್ಯ ಇಲಾಖೆ 
ಖಚಿತಪಡಿಸಿಕೊಂಡಿದೆ. ಆದರೆ ಇನ್ನೂ ಈ ಔಷಧಿ ಮಾರುಕಟ್ಟೆಗೆ ಬಂದಿಲ್ಲ. 


ಮೊಟ್ಟೆ ಇಡಲು ಪೋಷಕಾಂಶವಾಗಿ ಅದ 
ಕ್ಕೆ ರಕ್ತವೇ ಬೇಕು. ನಾವು ಉಸಿರಾಡುವಾಗ 
ಹೊರಬಿಡುವ ಕಾರ್ಬನ್ ಡೈ ಆಕ್ಸೆಡ್ ಆಧರಿಸಿ 
ನಮ್ಮ ಇರುವನ್ನು ಪತ್ತೆಮಾಡುತ್ತವೆ. ಹೆಚ್ಚು 
ಅಪಾಯವಿರುವುದು ಅವು ರಕ್ತಹೀರುವಾಗ 
ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ನಮ್ಮ 
ದೇಹಕ್ಕೆ ಉಡುಗೊರೆಕೊಟ್ಟು ಹೋಗುತ್ತವೆ. ಈ 
ಮಲೇರಿಯ , ಹಳದಿಜ್ವರ, 
ಚುಕನ್‌ಗುನ್ಯಾ , ಡೆಂಗ್ಯೂ ಜ್ವರ | 
ಸೊಳ್ಳೆ ಹೊತ್ತುತರುವ ರೋಗಾಣುಗಳು 
ತರುವ ಕಾಯಿಲೆ. ಆನೆಕಾಲುರೋಗಕ್ಕೂ ಈ 
ಸಣಕಲು ಕಾಲಿನ ಸೊಳ್ಳೆಗಳೇ ಕಾರಣ ಎಂದು 
ಹಿಂದೆಯೇ ಗೊತ್ತಿತ್ತು . ಇಂಥ ಉಪದ್ರವ 
ಕೀಟವನ್ನು ಸರ್ವನಾಶ ಮಾಡಬೇಕೆಂದೇ 
1960ರ ದಶಕದಲ್ಲಿ ರಾಷ್ಟ್ರವ್ಯಾಪಿಯಾಗಿ 
ಊರು, ಕೇರಿಗಳನ್ನು ವಿಶೇಷವಾಗಿ ' ಮಲೆತ ನೀರಿಗೂ ಡಿ . ಡಿ. ಟಿ. 
ಪ್ರಯೋಗಿಸಿದ್ದುಂಟು. ಬರುಬರುತ್ತ ಸೊಳ್ಳೆಗಳು ಈ ರಾಸಾಯನಿಕಕ್ಕೂ 

ಸಡ್ಡುಹೊಡದು ಪ್ರತಿರೋಧ ತೋರಿದವು. ಆದರೆ ಅವು 

ನಾಶವಾಗಲೆಂದು - ಸಿಂಪಡಿಸಿದ ಡಿ . ಡಿ. ಟಿ . 
ಆಹಾರಕೊಂಡಿಯಲ್ಲಿ ಸೇರಿಕೊಂಡು ಈಗಲೂ 
ನಮ್ಮನ್ನು ಪೀಡಿಸುತ್ತಲೇ ಇದೆ. ಮಾರುಕಟ್ಟೆಯಲ್ಲೋ 

ಈಗ ಸೊಳ್ಳೆ ಕೊಲ್ಲಲು ಒಂದಲ್ಲ 
- ) ಹತ್ತಾರು ರಾಸಾಯನಿಕಗಳು 

ಬಂದಿವೆ. ಇವೆಲ್ಲ ತಾತ್ಕಾಲಿಕ 
ಮಾತ್ರ; ಸೊಳ್ಳೆಯನ್ನು ಕೊಲ್ಲುವ ಯಾವ 
ಉಪಾಯವೂ ಇದುವರೆಗೆ ಫಲಿಸಿಲ್ಲ. 

ಹಳೆಯ ನಕ್ಷೆಗಳನ್ನು ನೋಡಿದರೆ 
ಹಲವು ಕಡೆ ಜಾಗಗಳ ಸುತ್ತ ಕೆಂಪುಬಣ್ಣದ 
ಗೀಟುಹಾಕಿ ' ಇದು ಮಲೇರಿಯ ಪ್ರದೇಶ' ಎಂದು 
ಗುರುತಿಸಿದ್ದಿದೆ. 'ತಪ್ಪು ಮಾಡಿದವನನ್ನು ಕೊಪ್ಪಕ್ಕೆ ಹಾಕು' 
ಎಂಬ ನಾಣ್ಣುಡಿ ಹುಟ್ಟಿದ್ದೇ ಆ ಜಾಗ ಮಲೇರಿಯಾಗೆ ಕುಖ್ಯಾತಿ 
ಎಂಬ ಕಾರಣಕ್ಕೆ 


ಇದ್ದಾರೆ 
ನಾಶವ 


11 . 


ಕರೆಯದೇ ಬರುವ ಅತಿಥಿಗಳು 


ಜಿರಲೆ ತರಲೆ 


ಗೃಹಿಣಿ ಪೊರಕೆಯನ್ನು ಹಿಡಿಯುವುದು ಎರಡು ಕೆಲಸಗಳಿಗಾಗಿ, ಒಂದು 
ಮನೆಯ ಕಸ ಗುಡಿಸಲು, ಇನ್ನೊಂದು ರಪರಪ ಜಿರಲೆಯನ್ನು ಹೊಡೆಯಲು. 
ಬೆಳಕೆಂದರೆ ಸದಾ ಓಡುವ, ಹಿತಕರ ಉಷ್ಣತೆಯನ್ನು ಪ್ರೀತಿಸುವ ಜಿರಲೆಗಳ ಆವಾಸ 
ಸ್ಥಾನ ಯಾವುದು ಎಂಬುದು ನಿಮಗೂ ಗೊತ್ತು. ಅರ್ಧರಾತ್ರಿಯಲ್ಲಿ ಅಡುಗೆ 
ಮನೆಗೋ , ಬಚ್ಚಲು ಮನೆಗೋ ಹೋದಾಗ ನಿಮ್ಮನ್ನು ಕಂಡೊಡನೆ , ದರೋಡೆ 
ಕೋರರು ಓಡುವಂತೆ ದಿಕ್ಕಾಪಾಲಾಗಿ ಓಡಿ, ಎಲ್ಲೆಂದರಲ್ಲಿ ಬಚ್ಚಿಟ್ಟುಕೊಳ್ಳುತ್ತವೆ. 
ಅಡಗುತಾಣದಿಂದ ಹೊರಬರಬೇಕೆಂದರೆ ನೀವು ಅಲ್ಲಿ ಇರಬಾರದು. ಅದರಲ್ಲೂ 
ನೀವು ಬಿಸುಡುವ ಕಸದಲ್ಲಿ ಒಂದಷ್ಟು ಆಹಾರ ಪದಾರ್ಥವಿದ್ದರೆ ಸಾಕು, ಅವಕ್ಕೆ 
ಭರ್ಜರಿ ಔತಣ . ಇನ್ನು ಮೋರಿ ಶುಚಿಮಾಡಲು ಕಲ್ಲನ್ನು ಎತ್ತುತ್ತೀರಿ ಅನ್ನೊಣ, 
ದಂಡಿದಂಡಿಯಾಗಿ ಜಿರಲೆಗಳು ವಿವಿಧ ದಿಕ್ಕುಗಳಿಗೆ ತಿರುಗಿಕೊಂಡು ಮೀಸೆ 
ಆಡಿಸಿಕೊಂಡು ಎಲ್ಲಿ ಹೋದರೆ ಸುರಕ್ಷೆ ಎಂದು ಲೆಕ್ಕಹಾಕುತ್ತವೆ . ನೀರನ್ನು ಸು 


12 

[ ಕರೆಯದೇ ಬರುವ ಅತಿಥಿಗಳು 


ರಿಯುತ್ತೀರಿ ಎನ್ನೋಣ, ಅವು ಅಂಗಾತನಾಗಿ ಬಿದ್ದು ಕಾಲು ಒದರುವುದನ್ನು 
ನೋಡಿದಾಗ ಅಸಹ್ಯವೂ ಆಗುತ್ತದೆ , ಕರುಣೆಯೂ ಬರುತ್ತದೆ. ತಮ್ಮ ಉದ್ದುದ್ದದ 
ಸ್ಪರ್ಶಾಂಗವನ್ನು ಅತ್ತಿತ್ತ ಸದಾ ಆಡಿಸುತ್ತಲೇ ಇರುತ್ತವೆ . ವಾಸನೆ, ರಾಸಾಯನಿಕಗಳ 
ಒತ್ತಡ , ತೇವಾಂಶ ಇವುಗಳೆಲ್ಲವನ್ನೂ ಅವು ಗ್ರಹಿಸುವುದು ಈ ಆಂಟೆನಾಗಳಿಂದಲೇ 
ಅವಕ್ಕೂ ನರಮಂಡಲಕ್ಕೂ ಸಂಪರ್ಕವಿರುತ್ತದೆ. ಅತಿ ಥಂಡಿ ಪ್ರದೇಶವನ್ನು 
ಹೊರತುಪಡಿಸಿದರೆ ಜಿರಲೆ ಸರ್ವಾಂತರ್ಯಾಮಿ , ಬಿಸಿಲಿಗೆ ಬರುವುದೇ ಅಪರೂಪ. 
ರಕ್ತಹೀನತೆ ಇರುವವರನ್ನು ಬಿಳಿ ಜಿರಲೆ ಎನ್ನುವುದುಂಟು. ಜಿರಲೆ ಎಂದರೆ ಸಾಕು , 


ಜಿರಲೆಗಳ ಸ್ವಗತ 
> ನಮ್ಮ ಮೇಲೆನೀವು ರಾಸಾಯನಿಕ ಯುದ್ಧ ಘೋಷಿಸಿದರೆ ನಮ್ಮ ವಂಶಜರ ಕೆಲವರು 
ಮಾತ್ರ ಸಾಯಬಹುದು. ಆದರೆ ನಮ್ಮನ್ನು ನಿರ್ವಂಶ ಮಾಡುವುದು ಅಸಾಧ್ಯ . ನೀವು 
ಸಿಂಚನ ಮಾಡುವ ರಾಸಾಯನಿಕ ನಿಮ್ಮ ಆಹಾರ ಪದಾರ್ಥಗಳಿಗೂ ಬೀಳುತ್ತದೆ 
ಗೊತ್ತೆ? 
> ಸೋಪಿನ ನೀರನ್ನು ಪಾತ್ರೆಯಲ್ಲಿಟ್ಟು 
ನಮ್ಮನ್ನು ದೂರಮಾಡಲು ನೀವು 
ವಂಚಿಸಿದರೆ, ಮೊದಲನೆಯ ಸಲ ಮೋಸ 
ಹೋಗಬಹುದು. ಅನಂತರ ನಿಮ್ಮ ಕುತಂತ್ರ 
ನಮಗೂ ತಿಳಿಯುತ್ತದೆ. 
> ನಿಮ್ಮ ಇನ್ನೊಂದು ಯುದ್ಧಾಸ್ತ ಬೋರಿಕ್ 
ಆಮ್ಲ . ತಕ್ಷಣ ನಮ್ಮ ಕೆಲವು ಬಾಂಧವರು 
ಸಾಯಬಹುದು. ಇದೂ ಕೂಡ ನಿಮಗೆ 
ಸಿಕ್ಕ ತಾತ್ಕಾಲಿಕ ಜಯ , ಅಂಗಡಿಗಳಿಗೆ 
ಬಿಸಿನೆಸ್ ಕೊಡುವಲ್ಲಿ ನಮ್ಮ ಪಾತ್ರ 
ದೊಡ್ಡದು. ನೀವು ಹಿಟ್ ಹೊಡೆದರೆ , ನಾವು 
ರನ್ ತಂತ್ರ ಅನುಸರಿಸುತ್ತೇವೆ. ಆದರೆ ಮತ್ತೆ 
ಬರುತ್ತೇವೆ; ಮೌನಯುದ್ಧ ಸಾರಲು. 
> ನಿಮ್ಮ ಒಂದು ರಣತಂತ್ರ ಮಾತ್ರ 
ನಮ್ಮನ್ನು ಕಂಗೆಡಿಸುತ್ತದೆ. ಅದು ನೀವು 
ಆಹಾರದ ಡಬ್ಬಿಗಳ ಮೇಲೆ ಮುಚ್ಚುವ 
ಮುಚ್ಚುಳ, ಅದನ್ನು ಮಾತ್ರ ತೆಗೆಯುವ ಶಕ್ತಿ 
ನಮಗಿಲ್ಲ . ಅದೊಂದು ಸೋಲುಎಂದು 
ಒಪ್ಪಿಕೊಳ್ಳುತ್ತೇವೆ. 
> ನಮ್ಮದು ಈ ಭೂಮಿಯಲ್ಲಿ ನಿಮಗಿಂತ 
ದೀರ್ಘ ಚರಿತ್ರೆ, 32 ಕೋಟಿ ವರ್ಷಗಳ ಹಿಂದೆಯೇ ನಮ್ಮ 30 ದಾಯಾದಿಗಳು 
ಅವತರಿಸಿದ್ದರು. ನಿಮ್ಮೊಂದಿಗೆ ಬದುಕುವ ಕಲೆ ಎಂದೋ ಸಿದ್ದಿಸಿದೆ. 


ಕಸಿವಿಸಿಯಾಗುತ್ತದೆ. ಎಲ್ಲೆಲ್ಲೋ ಕುಳಿತು, ಎಲ್ಲೆಲ್ಲೋ ಓಡಾಡಿ, ಮುಸುರೆ ತಟ್ಟೆಯಲ್ಲಿ 
ಅದು ಧಾರಾಳವಾಗಿ ಅಡ್ಡಾಡಿದರೆ ಯಾರಿಗೆ ತಾನೇ ಅಸಹ್ಯವಾಗುವುದಿಲ್ಲ. ನಮ್ಮ 
ಆಹಾರ ಪದಾರ್ಥಗಳ ಮೇಲೆ ಕುಳಿತರಂತೂ ಸರಿಯೇ , ಅದನ್ನು ಯಾರು ತಾನೇ 
ಬಳಸಿಯಾರು ? 

ಅವುಗಳ ಹೇಸಿಗೆ ಕೂಡ ಕೆಲವರಿಗೆ ಅಲರ್ಜಿ ತರುತ್ತದೆಂದು ಸಾಬೀತಾಗಿದೆ. 
ಇದರ ಜೊತೆಗೆ ಒಂದಲ್ಲ ಹಲವಾರು ಸಂಕಷ್ಟಗಳನ್ನು ಜಿರಲೆಗಳು ಹೊತ್ತುತರುತ್ತವೆ . 
ಟೈಫಾಯಿಡ್ ತರುವ 'ಸಲೊನೆಲ್ಲ ಟೈಫಿ' ಎಂಬ ಬ್ಯಾಕ್ಟಿರಿಯಗಳನ್ನು ಇವು 
ಪುಕ್ಕಟೆ ಸಾಗಿಸುತ್ತವೆ. ಹಾಗೆಯೇ ಪೋಲಿಯೋ ರೋಗ ತರುವ ಪೋಲಿಯೋ 
ಮೈಲೆಟಿಸ್ ಎಂಬ ವೈರಸ್ಸನ್ನೂ ಇವು ಹರಡುತ್ತವೆ ಎನ್ನುವುದು ಖಚಿತವಾಗಿದೆ. 
ಅತಿಭೇದಿಗೂ , ಅಸ್ತಮಾಕ್ಕೂ ಇವು ಕಾರಣವಾಗುತ್ತವೆಂದು ವೈದ್ಯ ವಿಜ್ಞಾನ 
ಸಾಬೀತುಪಡಿಸಿದೆ. ಅಂಗಾತನಾಗಿ ಬಿದ್ದ ಜಿರಲೆಗಳು ಎದ್ದೇಳಲು ಅವೆಷ್ಟು 
ಹೋರಾಡುತ್ತವೆ. ಏಕೆಂದರೆ ಅವುಗಳ ಕವಚ ಬಲು ನುಣುಪು, ಕೈಟಿನ್ ಎಂಬ 
ಪದಾರ್ಥ ಅದರ ಕವಚಕ್ಕೆ ಅಷ್ಟೊಂದು ನುಣುಪು ಕೊಟ್ಟಿದೆ. ಪರಮಾಣು ಬಾಂಬು 
ಸ್ಫೋಟಿಸಿದರೂ ವಿಕಿರಣ ಅವುಗಳ ಕವಚವನ್ನು ತೂರಲಾರವು ಎಂಬುದನ್ನು 
ಪ್ರಾಯೋಗಿಕವಾಗಿ ಪ್ರಮಾಣೀಕರಿಸಿದೆಯೋ ಇಲ್ಲವೋ , ಆದರೂ ಇದನ್ನು ಆಗಾಗ 
ಉಲ್ಲೇಖಿಸುವುದುಂಟು. ಮಾರುಕಟ್ಟೆಯಲ್ಲಿ ಜಿರಲೆ ನಾಶಕ್ಕಾಗಿ ಎಂಥೆಂಥವೋ 
ಸೇಗಳು ಬಂದಿವೆ. ಚರಂಡಿ, ಒಳಚರಂಡಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ , 
ಯಾವ ರಾಸಾಯನಿಕ ಬಳಸಿದರೂ ಅದು ತಾತ್ಕಾಲಿಕ ಶಮನ ಅಷ್ಟೇ . 


14 ಕರೆಯದೇ ಬರುವ ಅತಿಥಿಗಳು | 


ಜೇಡ- ಕಲೆಯ ಬಲೆ 
ಪ್ರಸಿದ್ದ ಸಸ್ಯವಿಜ್ಞಾನಿ ಮತ್ತು ವಿಜ್ಞಾನ ಲೇಖಕ ಬಿ. ಜಿ .ಎಲ್. 
ಸ್ವಾಮಿಯವರು ' ವಿಧವೆ ಜೇಡ' ಕುರಿತು 'ಪ್ರಣಯ ಪ್ರಸಂಗ ' ಎಂಬ 
ಲೇಖನದಲ್ಲಿ ಸೊಗಸಾದ ಚಿತ್ರಣವೊಂದನ್ನು ಕೊಡುತ್ತಾರೆ. 

ಆ ಮರದ ಕಾಂಡ ಕವಲೊಡೆದಿರುವ ಎಡೆಯಲ್ಲಿ ಹೆಣ್ಣು ಜೇಡ ಬಲೆ 
ನೇಯ್ದಿದೆ. ಅದು ಉಭಯಪಂಡಿತೆ. ಬಲೆ ಬೀಸುವುದರಲ್ಲಿ ಬೇಡರಿಗಿಂತಲೂ 
ಹೆಚ್ಚು ನೈಪುಣ್ಯ ಅದಕ್ಕಿತ್ತು. ನಿವಾಸವನ್ನು ಕಟ್ಟಿಕೊಳ್ಳುವುದರಲ್ಲಿ ಮಾನವ 
ವಾಸ್ತುಶಿಲ್ಪಿಗಳಿಗಿಂತಲೂ ಹೆಚ್ಚು ಕೌಶಲವಿತ್ತು. ಅದು ನಿರ್ಮಿಸಿಕೊಂಡಿರುವ 
ಕಟ್ಟಡ ತನಗೆ ಮಾತ್ರ ವಾಸಸ್ಥಾನ. ಮಿಕ್ಕವರಿಗೆ ಮೃತ್ಯುಪಂಜರ , ಸುಮಾರು 
ಎರಡು ಅಡಿಗಳಷ್ಟು ಅಗಲವಿರುವ ಆ ಬಲೆ ಮನೆಯ ಮಧ್ಯದಲ್ಲಿ ಅದು 
ಆಹಾರಕ್ಕಾಗಿ ಹೊಂಚುಹಾಕುತ್ತ ಕುಳಿತಿದೆ. 
- ಗಂಡು ಜೇಡ ಪ್ರೇಮಮಯವಾದ ಈ ಸನ್ನಿವೇಶದಲ್ಲಿ ಬಲೆಯೆಡೆಗೆ 
ಹರಿದುಬಂದಿತ್ತು. ಬಲೆಯ ಒಂದು ತಂತುವನ್ನು ಅಲುಗಿಸಿ ತಾನು ಬಂದಿರುವ 
ಸಂದೇಶವನ್ನು ಬಲೆಯ ಮಧ್ಯದಲ್ಲಿ ಕುಳಿತಿದ್ದ ರಾಣಿಗೆ ತಿಳಿಸಿತು. ಗಂಡು ಜೇಡ 
ತಂತುವನ್ನು ಇನ್ನಾರಿಂದಲೂ ಸಾಧ್ಯವಿಲ್ಲದ, ಒಂದು ಪ್ರತ್ಯೇಕವಾದ ರೀತಿಯಲ್ಲಿ 
ಮಾತ್ರ ಅಲುಗಿಸಿತು. ಇದರಿಂದ ಅದರ ಪ್ರೇಯಸಿಗೆ ತನ್ನ ಪ್ರಾಣನಾಥನ 
ಆಗಮನ ತಿಳಿಯಿತು. ಹೆಣ್ಣು ಜೇಡ ಒಂದೆರಡು ಹೆಜ್ಜೆ ಗಂಡಿನ ಕಡೆಗೆ ಸರಿಯಿತು; 
ಗಂಡು ಜೇಡ ಮುಂದೆ ಬಂದು ಆ ಹೆಣ್ಣನ್ನು ಸೇರಿತು; ಸಮಾಗಮವಾಯಿತು. 
ವಿಶ್ವಸಂಕಲ್ಪ ನೆರವೇರಿತು. ಕೆಲವು ನಿಮಿಷಗಳಾದ ತರುವಾಯ ಒಂದನ್ನೊಂದು 


ಅಗಲಿದುವು. ಗಂಡು ಜೇಡ ಕೃತಾರ್ಥತೆಯಿಂದ ಬಲೆಬಿಟ್ಟು ಹೊರಹೊರಡುವುದಕ್ಕೆ 
ಒಂದೆರಡು ಹೆಜ್ಜೆ ಮುಂದಿಟ್ಟಿತು. ಹೆಣ್ಣು ಅದರ ಮೇಲೆ ಹಾರಿತು, ಕಚ್ಚಿತು, ಕೊಂದಿತು, 
ತಿಂದಿತು! ಪ್ರಣಯ ಪ್ರಸಂಗವಿಲ್ಲಿಗೆ ಮುಗಿಯಿತು!” 

- ಸದ್ಯ ಮನೆಗಳಲ್ಲಿ ಬಲೆ ಕಟ್ಟುವ ಜೇಡ ಈ ಜಾತಿಯದಲ್ಲ. ತನ್ನ 
ಜಾತಿಯನ್ನೇ ಮುಗಿಸುವಂತದಲ್ಲ . ಇದರದ್ದೇನಿದ್ದರೂ ಬಲು ಸೌಮ್ಯ ಬೇಟೆ; 
ಯಾವುದೇ ಮುರುಕಲು ಮನೆಯಿರಲಿ , ಬಲುಕಾಲ ತೊರೆದ ಭವ್ಯ ಬಂಗಲೆ ಇರಲಿ 
ಅಥವಾ ನಾವು ವಾಸಿಸುವ ಮನೆಯೇ ಇರಲಿ, ಈ ಜೇಡಕ್ಕೆ ಯಾರ ಸಂಬಂಧವೂ 
ಬೇಕಿಲ್ಲ. ಅದಕ್ಕೆ ಬೇಕಾಗಿರುವುದು ಒಂದು ಮೂಲೆ ನಿವೇಶನ , ಅಲ್ಲಿಂದಲೇ ಪ್ರಾರಂಭ 
ಬಲೆಯ ನೇಯ್ದೆ . ಎಲ್ಲ ಜೇಡಗಳೂ ಬೇಟೆಗಾರರೇ . ಅವು ತಿಂದು ಬದುಕಬೇಕಲ್ಲ. 
ಅದಕ್ಕಾಗಿ ತಂತ್ರಗಾರಿಕೆ ಮಾಡಬೇಕಲ್ಲ. ಸಣ್ಣಪುಟ್ಟ ಕ್ರಿಮಿಕೀಟಗಳನ್ನು , ನೊಣಗಳನ್ನು 
ಬಲೆಯಲ್ಲಿ ಕೆಡವಬೇಕು, ತಿನ್ನಬೇಕು. ಬಲೆಯೋ ಒಂದು ಕಲಾತ್ಮಕ ನೇಯ್ದೆ. 
ಕಿಬ್ಬೊಟ್ಟೆಯಲ್ಲಿರುವ ವಿಶೇಷ ಗ್ರಂಥಿಯಿಂದ ಉತ್ಪಾದನೆಯಾಗುವ ರೇಷ್ಮೆ, ಅಂದರೆ 
ಪ್ರೋಟೀನನ್ನು ಹೊರಗೆಳೆದು ಎಳೆರೂಪಕ್ಕೆ ಎಳೆಯುವುದೇ ಇದರ ಕೌಶಲ, ಒಂದು 
ಎಳೆಗೂ ಮತ್ತೊಂದು ಎಳೆಗೂ ಅಂತರ ಎಷ್ಟಿರಬೇಕು ? ಒಂದೊಂದು ಎಳೆಯನ್ನು 
ಅಡ್ಡಡ್ಡ ಬಂಧಿಸುವಾಗ ಅದರ ಅಂತರ ಎಷ್ಟಿರಬೇಕು ಎಂಬ ಎಂಜಿನಿಯರ್ 
ಲೆಕ್ಕಾಚಾರವೆಲ್ಲ ಇವಕ್ಕೆ ಗೊತ್ತು. ಕೊಡೆಯ ಬಟ್ಟೆಯನ್ನು ತೆಗೆದುಹಾಕಿ ಅಲ್ಲಿ ಜೇಡ 
ಬಲೆ ಕಟ್ಟಲು ಪ್ರಾರಂಭಿಸಿದರೆ ಕಲಾತ್ಮಕವಾದ ಕೊಡೆಯೇ ನಿರ್ಮಾಣವಾಗಿಬಿಡುತ್ತದೆ . 
ಈ ಬಲೆಯ ಪ್ರತಿ ಎಳೆಯೂ ಎಷ್ಟು ಗಟ್ಟಿಯೆಂದರೆ ಅಷ್ಟೇ ದಪ್ಪದ ಸ್ಟೀಲ್ ಎಳೆಗಿಂತ 
ಹೆಚ್ಚು ಬಿಗಿ ಇರುತ್ತದೆಂದು ಎಂಜಿನಿಯರ್‌ಗಳು ಹೊಗಳಿದ್ದಾರೆ. ಕಾಣದೆ ನೊಣವೋ , 
ಗೊದ್ದವೋ ಅಥವಾ ಸಣ್ಣ ಕೀಟವೋ ಬಲೆಗೆ ಬಿದ್ದಿತೆನ್ನಿ , ಆಗ ಬಲೆಯ ಎಳೆಗಳು 
ಅಲುಗಾಡುತ್ತವೆ. ಅಷ್ಟು ಸಿಗ್ನಲ್ ಸಾಕು, ಜೇಡ ತನ್ನ ಪಾದಗಳನ್ನು ನಯವಾಗಿ 
ಊರು , ಆದರೆ ಲಗುಬಗೆಯಿಂದ ಬೇಟೆಯ ಕಡೆ ಬಂದು ಅದರ ಕಥೆಯನ್ನು 
ಮುಗಿಸುತ್ತದೆ. ಜೇಡರ ಕಲಾತ್ಮಕ ಬಲೆಯನ್ನು ಕುರಿತು ಕವಿ ಬೇಂದ್ರೆ ಅವರು 
' ಒಡಲ ನೂಲಿನಿಂದ ನೇಯುವಂತೆ ಜೇಡಜಾಲ' ಎಂದು ಉದ್ಗರಿಸಿದ್ದಾರೆ. 

ಮನೆಗಳಲ್ಲಿ ನಿಮಗೂ ಅನುಭವವಿರುತ್ತದೆ. ಕೋಲಿಗೆ ಜೋಡಿಸಿದ 
ಪೊರಕೆಯಲ್ಲಿ ಮೂಲೆಯಲ್ಲಿ ಕಾಣುವ ಜೇಡರ ಬಲೆಯನ್ನು ಗುಡಿಸುವುದು. ಆಗ 
ಅಪಾಯ ಅರಿತ ಜೇಡ ಒಡನೆಯೇ ಸುರಕ್ಷಿತ ಜಾಗಕ್ಕೆ ಓಡುತ್ತದೆ. ಅದು ಪ್ರತಿ 
ರೋಧ ತೋರುವುದಿಲ್ಲ. ಮತ್ತೆ ಮೂಲೆಗಳನ್ನು ಹುಡುಕುತ್ತಲೇ ಹೋಗುತ್ತದೆ. 
ಬಲೆ ನೇಯುವ ಕೆಲಸ ಮುಂದುವರಿಯುತ್ತದೆ. ಬಲೆ ಹೆಚ್ಚಾಗಿ ಇದ್ದ ಮನೆಯನ್ನು 
ನೋಡಿದೊಡನೆಯೇ ಯಾರಾದರೂ ಹೇಳಬಹುದು ಅಲ್ಲಿ ಬಹು ದಿನಗಳಿಂದ ಜನ 
ವಾಸಮಾಡಿಲ್ಲ ಎಂದು. ಮನೆಮಂದಿ ಜೇಡಕ್ಕೂ ಜಾಗಕೊಟ್ಟಿದ್ದಾರೆ. ಅದನ್ನೇನೂ 
ಶತ್ತು ಎಂದು ಭಾವಿಸಿಲ್ಲ. 


ಜಗತ್ತಿನ ಬೃಹತ್ 
ಜೇಡಜಾಲ 


ನಮ್ಮ ವಾಸ್ತುಶಿಲ್ಪಿಗಳು 
ಏನೆಲ್ಲ ನಿರ್ಮಾಣ 
ಮಾಡಿ ಜಾಗತಿಕ ದಾಖಲೆ 
ಮಾಡುತ್ತಾರೆ. ಗೋಪುರದ 
ಪ್ರಶ್ನೆ ಬಂದಾಗ ಈಗ ಕೈ 
ತೋರಿಸುವುದೇ ದುಬೈನ 
ಬುರ್ಜ್ ಖಲೀಫಾ ಎಂಬ ಗೋಪುರದತ್ತ, ಇದು ನಿರ್ಮಾಣವಾದದ್ದು 2010ರಲ್ಲಿ. 
ಇದರ ತುದಿ 828 ಮೀಟರ್ ಎತ್ತರದಲ್ಲಿದೆ. ದುಬೈನ ಪ್ರಮುಖ ಆಕರ್ಷಣೆ ಇದು. 
ಹಾಗೆಯೆ ಯುನೈಟೆಡ್ ಅರಬ್ ಎಮರೈಟ್ಸ್ಗೆ ಧಾರಾಳವಾಗಿ ಹಣ ತರುವ ಕಟ್ಟಡ. 
ಇಂಥ ಅದ್ಭುತಗಳ ಪಟ್ಟಿಯನ್ನು ಬೆಳೆಸುತ್ತಲೇ ಹೋಗಬಹುದು. 
- ಜೇಡ ಕೂಡ ದೊಡ್ಡ ಶಿಲ್ಪಿ ತಾನೆ ? ಅದರಲ್ಲೂ ಕರಕುಶಲ ಕಲೆ ಅದಕ್ಕೆ ಸಿದ್ದಿಸಿ 
ಅದೆಷ್ಟೋ ಕೋಟಿ ವರ್ಷಗಳಾಗಿವೆ. ಜಗತ್ತೇ ಅಚ್ಚರಿ ಪಡುವಂಥ ಬಲೆಯನ್ನು 
ನೇಯ್ತು ಇದು ಗಿನ್ನಿಸ್ ದಾಖಲೆಗೆ ಸೇರಿದೆ. 

- ಮಡಗಾಸ್ಕರ್‌ನ ಅಂಧಸಿಬೆ ಮಾಂಟಾಡಿಯ ಎನ್ನುವ ಪಾರ್ಕ್‌ನಲ್ಲಿ 
ಉದ್ದನೆಯ ನದಿಯೊಂದು ಹರಿಯುತ್ತದೆ. ಅದರ ಎರಡೂ ಬದಿಯನ್ನು 
ಸಂಪರ್ಕಗೊಳಿಸುವಂತೆ 25 ಮೀಟರ್ ಉದ್ದವಿರುವ ಜೇಡರಬಲೆ ಇದೆ. ಇದರ 
ಅಗಲ 900ರಿಂದ 28,000 ಚದರ ಸೆಂ . ಮೀ . ಇದನ್ನು ನೇಯ್ದಿರುವುದು 1.5 
ಸೆಂ . ಮೀ . ಗಾತ್ರದ ಕೇವಲ ಅರ್ಧ ಗ್ರಾಂ ತೂಕದ ಹೆಣ್ಣು ಜೇಡ, ಇದು ಇರುವುದೇ 
ಗೊತ್ತಾಗುವುದಿಲ್ಲ. ಏಕೆಂದರೆ ಅದರದು ಮರದ ತೊಗಟೆಯ ಬಣ್ಣ, ಬೇಟೆಯನ್ನು 
ವಂಚಿಸುವುದಕ್ಕೆ ಈ ತಂತ್ರ, 2009ರಲ್ಲಿ ಇದನ್ನು ಪತ್ತೆಹಚ್ಚಿದಾಗ ವಿಜ್ಞಾನಿಗಳು 
ಕಾದರು. ಡಾರ್ವಿನ್ ಬರೆದ 'ಜೀವಿ ಪ್ರಭೇದಗಳ ಉಗಮ ' ಎಂಬ ಕೃತಿಗೆ 150 
ವರ್ಷ ದಾಟಿದಾಗ , ಇದರ ವಿವರವನ್ನು ಜಗತ್ತಿಗೆ ಕೊಟ್ಟರು. ನದಿಯ ಮೇಲೆ ಈ 
ಜಾಗದಲ್ಲಿ ಹಾರುವ ಎಲ್ಲ ಕೀಟಗಳ ರುಚಿಯನ್ನು ಜೇಡ ನೋಡಿದೆ ಎಂಬುದು 
ಅದರ ಇನ್ನೊಂದು ಹೆಗ್ಗಳಿಕೆ. 


ಕಮೀ. ಗಾತ್ರದ ಕೇವಲ ಚದರ ಸೆಂ. 
ಮಿರುವ ಜೇಡರಬಲೆ 


17 


ಕರೆಯದೇ ಬರುವ ಅತಿಥಿಗಳು 


ಚೇಳು 
ಮಣಿಮಣಿಗಾರ 
ಮಣಿಶೃಂಗಾರ 


ಹಿರಿಯರಿಬ್ಬರು ಎರಡು ಬೇರೆ ಬೇರೆ ಪತ್ರಿಕೆಗಳನ್ನು ಓದಲು ಕೈಗೆತ್ತಿಕೊಂಡಾಗ 
ಮೊದಲು ಅವರು ತೆರೆದದ್ದು ರಾಶಿ ಭವಿಷ್ಯದ ಪುಟವನ್ನು . ವಿಚಿತ್ರವೆಂದರೆ 
ಇಬ್ಬರದೂ ವೃಶ್ಚಿಕ ರಾಶಿ ಎಂದು ಎಂದೋ ಮಾತನಾಡಿಕೊಂಡಿದ್ದರು. ಒಂದು 
ಪತ್ರಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಕಲಹ , ಮನಸ್ತಾಪ, ದಕ್ಷಿಣ 
ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದು ಶುಭವಲ್ಲ ಎಂದು ಬರೆದಿತ್ತು. ಇನ್ನೊಂದು 
ಪತ್ರಿಕೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿ, ಅನಿರೀಕ್ಷಿತ 
ಮೂಲಗಳಿಂದ ಧನಲಾಭ ಎಂದಿತ್ತು. ಜೊತೆಗೆ ಸಂತಾನಭಾಗ್ಯ ಎಂಬ ಅಂಶವೂ 
ಇತ್ತು . ಈ ಇಬ್ಬರೂ 70 ದಾಟಿದವರು! 

- ನಿಜ, ರಾಶಿಫಲ ಎಂಬುದು ನಮ್ಮ ಪಂಚಾಂಗದಲ್ಲಿ ಲಾಗಾಯ್ತಿನಿಂದ 
ಇದೆ. ಈಗಂತೂ ಎಲ್ಲ ಚಾನಲ್‌ಗಳಲ್ಲೂ ಜ್ಯೋತಿಷಿಗಳು ಭರ್ಜರಿಯಾಗಿ 
ವಿಜೃಂಭಿಸುತ್ತಿದ್ದಾರೆ. ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಾಗಿ 
ನಕ್ಷತ್ರವನ್ನು ವಿಂಗಡಿಸಿರುವವರು ಯಾರು ? ಒಂದು ಮೂಲ ಹೇಳುವಂತೆ 
ಅದು ಈಜಿಪ್ಟಿನವರ ಕೆಲಸ , ಆಕಾಶದೆಡೆಗೆ ತಲೆ ಎತ್ತಿ ನೋಡಿದಾಗ ಮನುಷ್ಯನಿಗೆ 


18 


ಕರೆಯದೇ ಬರುವ ಅತಿಥಿಗಳು 


ಪರಿಚಿತವಿರುವ ಪ್ರಾಣಿ, ಪಕ್ಷಿ , ವಸ್ತುಗಳನ್ನೇ ಹೋಲುವ ನಕ್ಷತ್ರ ವಿನ್ಯಾಸ ಕಂಡಿ 
ದೆ. ಈ ಕಲ್ಪನೆಯನ್ನು ವಿಸ್ತರಿಸಿ ಅವುಗಳ ಪ್ರಭಾವ ಮನುಷ್ಯನ ಮೇಲೂ ಇದೆ 
ಎಂಬ ಪೊಳ್ಳು ನಂಬಿಕೆಗಳು ಬೆಳೆದವು. ಅದರ ಫಲವೇ ಫಲಜ್ಯೋತಿಷ, ವೃಶ್ಚಿಕ 
ರಾಶಿಯದ್ದೂ ಇದೇ ಕಥೆ . ಆ ರಾಶಿಯ ನಕ್ಷತ್ರಗಳನ್ನು ನೋಡಿದರೆ ಥೇಟ್ ಚೇಳನ್ನೇ 
ನೋಡಿದಂತೆ ಕಾಣುತ್ತದೆ. 

ಜೀವಿ ವಿಜ್ಞಾನಿಗಳು ಆರ್ಥೋಪೊಡ ಅಂದರೆ ಈಗಾಗಲೇ ಹೇಳಿದಂತೆ 
ಸಂಧಿಪದಿ ವಿಭಾಗಕ್ಕೆ ಸೇರಿಸಿರುವ ಜೀವಿಗಳಲ್ಲಿ ಚೇಳಿಗೂ ಸ್ಥಾನವಿದೆ. ಜೇಡ 
ಜಿರಲೆಗಳನ್ನು ಹೇಗಾದರೂ ಕ್ಷಮಿಸಬಹುದು, ಚೇಳನ್ನು ಕಂಡರೆ ಮಾತ್ರ ಬಡಿದೇ 
ತೀರಬೇಕು. ಚೇಳಿನ ಮುಂದಿನ ಎರಡು ತೋಳನ್ನು ನೋಡಿ, ಏಡಿಗೂ ಚೇಳಿಗೂ 
ನಿಸರ್ಗ ಇಕ್ಕಳವನ್ನು ಕೊಟ್ಟುಬಿಟ್ಟಿದೆ ಎನ್ನುವಂತಿದೆ . ಬಲಿಯನ್ನು ಬಾಚಿ, ತಬ್ಬಿ, 
ಬಿಗಿಯಾಗಿ ಹಿಡಿಯಲು ಈ ಅಂಗವಿನ್ಯಾಸ, ಚೇಳಿನ ಕುಟುಕುವ ಸ್ವಭಾವದಿಂದಲೇ 
ಏನೋ ಒಂದು ಗಾದೆಯೇ ಹುಟ್ಟಿದೆ. ' ಮಣಿಮಣಿಗಾರ, ಮಣಿಶೃಂಗಾರ, ಯಾರಿಗೆ 
ಮುಟ್ಟಿಸಿ ಬಂದೋ ರಾಜಕುಮಾರ'. ಸುಮಾರು ನಾನ್ನೂರ ಮೂವತ್ತು ಮಿಲಿಯನ್ 
ವರ್ಷಗಳಿಂದ ಚೇಳು ಭೂಮಿಯಲ್ಲಿದೆಯಂತೆ. ಧ್ರುವನಿಗೆ ತನ್ನ ಮಲತಾಯಿ ಸುರುಚಿ 
ಕಾಡಿದಾಗ, ಮುಂದೆ ಅವಳು ಚೇಳಾಗಿ ಹುಟ್ಟುತ್ತಾಳೆ ಎನ್ನುತ್ತದೆ ಧ್ರುವಚರಿತ್ರೆ. 

- ಬೆಟ್ಟಗುಡ್ಡಗಳ ಕಲ್ಲಿನ ಕೆಳಗೆ ಇವುಗಳ ಆವಾಸ, ನಗರ ಭಾಗದಲ್ಲಿ 
ಇಲ್ಲವೆನ್ನುವಷ್ಟು ಅವು ಕಡಿಮೆ . ಹಳ್ಳಿಗಳಲ್ಲಿ ಗರಿ ಮನೆಗಳಲ್ಲೋ ತೊಲೆ ಜಂತೆ 


19 


ಕರೆಯದೇ ಬರುವ ಅತಿಥಿಗಳು 


ಇರುವಲ್ಲೋ ಅಥವಾ ತೆರೆದ ಅಕ್ಕಿ ಡಬ್ಬದಲ್ಲೋ ರಾಗಿ ಚೀಲದಲ್ಲೋ ಇವು 
ಅಡಗಿಕೊಂಡಿರುತ್ತವೆ, ಕೈ ಇಟ್ಟರೆ ಸಾಕು, ಬಾಲದ ತುದಿಯ ಮಣಿಯ ಕೊನೆಯಲ್ಲಿ 
ಇರುವ ಮುಳ್ಳಿನಿಂದ ಕುಟುಕಿಯೇ ಬಿಡುತ್ತವೆ. ಶುರುವಾಗುತ್ತದೆ ನರನರಗಳಲ್ಲಿ 
ಚಳುಕು , ಬೊಬ್ಬೆ ಹೊಡುಯುವಂಥ ನೋವು, ಬಾಲದ ಕೊನೆಯ ಮಣಿಯಲ್ಲಿ 
ಸಂಕೀರ್ಣವಾದ ಪೆಪ್ಟೈಡ್ ಎಂಬ ರಾಸಾಯನಿಕವಿರುತ್ತದೆ. ದೇಹಕ್ಕೆ ಹೊಕ್ಕಾಗ 
ನರವೇದನೆ ತರುತ್ತದೆ. ವೃಶ್ಚಿಕ ರಾಶಿಯವರಿಗೂ ಚೇಳು ವಿನಾಯತಿ ಕೊಡುವುದಿಲ್ಲ. 
ಕುಟುಕುವುದು ಅದರ ಸಹಜ ಗುಣ. ಬೇಟೆಯನ್ನು ನಿಶ್ಲೇಷಗೊಳಿಸುವ ತಂತ್ರ 
ಅದರದು. 

ಒಂದು ಕಥೆಯಲ್ಲಿ ಒಂದು ಪ್ರಸಂಗವಿದೆ. ಚೇಲೊಂದು ಸಮುದ್ರದ 
ನೀರಿನಲ್ಲಿ ತೇಲುತ್ತ ಜೀವ ಉಳಿಸಿಕೊಳ್ಳಲು ಹೋರಾಡುತ್ತದೆ. ಅದನ್ನು ಗಮನಿಸುತ್ತಿದ್ದ 
ಸನ್ಯಾಸಿಯೊಬ್ಬ ದಯೆ ತೋರಿ, ಅದನ್ನು ಎತ್ತಿ ನೀರಿನಿಂದ ಆಚೆ ತಂದು ತೀರದ 
ಮರಳಿನ ಮೇಲೆ ಬಿಡುತ್ತಾನೆ. ಅಷ್ಟರಲ್ಲೇ ಅದು ಅವನನ್ನು ಕುಟುಕುತ್ತದೆ. ಮತ್ತೆ ನೀರಿಗೆ 
ಬೀಳುತ್ತದೆ. ಪ್ರತಿಬಾರಿ ನೀರಿಗೆ ಬಿದ್ದಾಗಲೂ ಅದೇ ಮರುಕ ಹುಟ್ಟುವ ಸನ್ನಿವೇಶ, 
ಒದ್ದಾಡುತ್ತದೆ. ಆಗಲೂ ಸನ್ಯಾಸಿ ಎಂದಿನಂತೆ ಅದನ್ನು ನೀರಿನಿಂದ ಎತ್ತಿ ತರುತ್ತಾನೆ, 
ಮತ್ತೆ ಅದು ಕುಟುಕುತ್ತದೆ. ತೀರದಲ್ಲಿ ವಿಹರಿಸುತ್ತದೆ ಇದನ್ನು ನೋಡುತ್ತಿದ್ದವನೊಬ್ಬ 
ಸನ್ಯಾಸಿಯನ್ನು ಕೇಳುತ್ತಾನೆ : 'ನಿಮಗೇಕೆ ಇಂಥ ಹಣೆಬರಹ?' ಎಂದು. ಸನ್ಯಾಸಿ 
ಹೇಳುತ್ತಾನೆ: ' ಹಣೆಬರಹವೇನು ಬಂತು ? ಅದರ ಸ್ವಭಾವ ಕುಟುಕುವುದು. ಮನುಷ್ಯ 
ಧರ್ಮ ಅದನ್ನು ಲೆಕ್ಕಿಸದೆ ಕಾಪಾಡುವುದು , 


20 


ಕರೆಯದೇ ಬರುವ ಅತಿಥಿಗಳು 


ಕಬ್ದಣದ ಅಂಗಡಿಯಲ್ಲಿ ನೋಣ 
ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ - ಈ ಗಾದೆಯನ್ನು ಹೇಳುವಾಗ 
ನೊಣದ ಸ್ವಭಾವವು ತಿಳಿಯುತ್ತದೆ. ರಸವಿದ್ದೆಡೆ ನೊಣಗಳ ಹಾವಳಿ ಇದ್ದದ್ದೇ . 
ಬಿಡಿಬಿಡಿಯಾಗಿ ಬರಬಹುದು, ಕೆಲವೊಮ್ಮೆ ಸೈನ್ಯದಂತೆ ನುಗ್ಗಬಹುದು. 
ಸಿಹಿಪದಾರ್ಥಗಳನ್ನು ಅಂಗಡಿಗಳಲ್ಲಿ ಗಾಜಿನ ಕೇಸ್ ಒಳಗೆ ಇಟ್ಟಿರುತ್ತಾರೆ . 
ಇಲ್ಲದಿದ್ದರೆ ನೊಣ ಬಿಟ್ಟಾನೆಯೆ ? ಸುಮ್ಮನೆ ಕೂತಿರುವ ನೊಣವನ್ನು ಗಮನಿಸಿ. 
ಎರಡೂ ಕಾಲುಗಳನ್ನು ಒಂದರಿಂದ ಮತ್ತೊಂದನ್ನು ಶುಚಿಗೊಳಿಸುತ್ತ ಇರುತ್ತದೆ. 
ವಾಸ್ತವವಾಗಿ ಅದಕ್ಕೆ ರುಚಿಗ್ರಂಥಿ ಇರುವುದು ಕಾಲಿನಲ್ಲಿ. ತಿನ್ನುವ ಪದಾರ್ಥದ 
ಮೇಲೂ ನೊಣಗಳು ಕೂರಬಹುದು, ಮಲದ ಮೇಲೂ ಕೂರಬಹುದು. 
ತಿಪ್ಪೆಯಂತೂ ಅವುಗಳ ಸಂತೆಯೇ ಸರಿ. ಯಾವುದೇ ಸಭೆ, ಸಮಾರಂಭಗಳಲ್ಲಿ 
ಹೆಚ್ಚು ಜನ ಭಾಗವಹಿಸದಿದ್ದರೆ ಅಲ್ಲೂ ನೊಣದ ಪ್ರಸ್ತಾಪ ಬರುತ್ತದೆ. ನೋಣ 
ಹೊಡೆಯುವವರೂ ಇರಲಿಲ್ಲ ಎಂಬ ಮಾತೇ ಸಾಕು. ಊಟ ತಿಂಡಿ ಮಾಡುವಾಗ 
ಭರೆಂದು ಬಂದು ಆಹಾರ ಪದಾರ್ಥದ ಮೇಲೆ ಕುಳಿತರೆ ಯಾರು ತಾನೇ 
ಸಹಿಸಿಯಾರು ? ಕಬ್ಬನ್ನು ಅರೆದೂ ಅರೆದೂ ರಸವೆಲ್ಲವನ್ನೂ ಹಿಂಡಿ ಬಿಸಾಕಿದರೂ 
ಅದರಲ್ಲಿರುವ ಶೇಷ ರಸವನ್ನು ಹೀರಲೆಂದೇ ನೊಣಗಳು ಮುತ್ತುತ್ತವೆ. 


ಇವೆಲ್ಲವನ್ನೂ ಹೇಗೋ ಸಹಿಸಬಹುದು. ಇವುಗಳ ಸಂತತಿ ಬಹು ಬೇಗ 
ವರ್ಧಿಸುತ್ತವಲ್ಲ 16ರಿಂದ 24 ದಿನಗಳಲ್ಲಿ ಹೆಣ್ಣು ಗಂಡು ಕೂಡಿಕೊಳ್ಳುವಷ್ಟು 
ಬೆಳೆದಿರುತ್ತವೆ . ಅವುಗಳ ಕೂದಲು, ಬಾಯಿ, ಹಿಕ್ಕೆಯಲ್ಲೂ ರೋಗಾಣುಗಳು 
ತುಂಬಿರುತ್ತವೆ. ಒಂದು ಹತ್ತಾರು ಸೂಕ್ತ ಜೀವಿಗಳ ಗುತ್ತಿಗೆದಾರ ನೋಣ. 
ಟೈಫಾಯಿಡ್, ಕಾಲರ , ಭೇದಿ, ಕ್ಷಯ , ಆಂಥಾಕ್ ರೋಗಾಣುಗಳನ್ನು ನೊಣ 
ಹೊತ್ತು ತರುತ್ತದೆ ಎಂಬುದು ಎಲ್ಲರಿಗೂ ಗೊತ್ತು. ನೊಣ ಹಿಡಿದು ಅವಕ್ಕೆ 
'ವಿಬ್ರಿಯೋ ಕಾಲರೇ ' ಎಂಬ ಬ್ಯಾಕ್ಟಿರಿಯವನ್ನು ಬಿಟ್ಟು 1942ರಲ್ಲಿ ಚೀನ 
ಶತ್ರುಗಳ ಮೇಲೆ ಜೈವಿಕ ದಾಳಿಮಾಡಿತ್ತು . 2 ,10 ,000 ಜಪಾನೀ ಯೋಧರು 
ಇದು ತಂದ ಅಂಟುಜಾಡ್ಯಕ್ಕೆ ಬಲಿಯಾದರೆಂದು ಹೇಳುತ್ತದೆ ಚರಿತ್ರೆ . 
ಮುಂದೆ ಜಪಾನಿ ಸೈನಿಕರು ಯುದ್ಧಕ್ಕೆ ಇಳಿಯುವ ಮುನ್ನವೇ ವ್ಯಾಕ್ಸಿನ್ 
ಹಾಕಿಸಿಕೊಳ್ಳುತ್ತಿದ್ದರಂತೆ. 

ನೋಣ ಕೊಲ್ಲಲು ಏನು ಮಾಡಬೇಕು? ಅವುಗಳ ಮೊಟ್ಟೆ ಇರುವ 
ಜಾಗವನ್ನು ಮೊದಲು ನಾಶಮಾಡಬೇಕು. ಎಷ್ಟೆಂದು ಮಾಡುವುದು ? 
ನೊಣಗಳೊ ಸರ್ವಾಂತರ್ಯಾಮಿ . ಎಂಥೆಂಥ ರಾಸಾಯನಿಕಗಳನ್ನು 
ಬಳಸಿದರೂ ಅವು ಬಗ್ಗಿಲ್ಲ. ನಗರ ಪರಿಸರದಲ್ಲಿ ಹೆಚ್ಚು ಘನತ್ಯಾಜ್ಯವಿದ್ದೆಡೆ 
ಈಗಲೂ ನೊಣಗಳು ಮುತ್ತುವುದುಂಟು. ಮನೆ ಪ್ರವೇಶ ನಿಷಿದ್ಧವೆಂದಲ್ಲ. 
ಆಗಾಗ ಬಂದು ಕಾಟ ಕೊಡುತ್ತವೆ. ಹಳ್ಳಿಗಳಲ್ಲಂತೂ ಏನೂ ಬದಲಾಗಿಲ್ಲ. 
ಬೇಸಿಗೆಯಲ್ಲಂತೂ ಮಾವು, ಹಲಸಿನ ಕಾಲದಲ್ಲಿ ನೊಣಗಳು ಸದಾ ಹಾಜರ್. 
ಅವು ಹೇಸಿಗೆ ಮೇಲೆ ಕೂಡುವ ದೃಶ್ಯವೇ ಹೇಸಿಗೆ ತರುತ್ತದೆ. 


22 


ಕರೆಯದೇ ಬರುವ ಅತಿಥಿಗಳು 


ಹಲ್ಲಿ ಎಲ್ಲೆಲ್ಲಿ ? 


ಈ ಪುಸ್ತಕದ ಪ್ರಾರಂಭದಲ್ಲೇ ಹಲ್ಲಿ ಕಂಡು ಅಸಹ್ಯ ಪಟ್ಟುಕೊಂಡ ಶಾಲಿನಿಯ 
ಪ್ರಸಂಗವನ್ನು ಓದಿದ್ದೀರಿ. ಅದರ ಮುಂದುವರಿದ ಭಾಗವನ್ನು ಇಲ್ಲಿ ಓದಿ. 
' ಹಲ್ಲಿ ಬಾಲ ಬಿದ್ದಾಗ ಅದು ಅಲ್ಲಾಡುವುದು ಏಕೆ ಗೊತ್ತೆ' ಎಂದು ಕೇಳಿದರು 
ಶಾಮಣ್ಣ, ಬಾಲ ಕಳಚಿದರೆ ಹಲ್ಲಿಯನ್ನು ಬೆನ್ನಟ್ಟುವ ಜೀವಿಯ ಗಮನ ಅತ್ತ 
ಹೋಗಿ ತಾನು ಪಾರಾಗಬಹುದು ಎಂಬುದು ಹಲ್ಲಿಯ ತಂತ್ರ. “ ಅ ದ 
ಸರಿ , ಉದುರಿದ ಬಾಲ ಬೆಳೆಯುತ್ತದೆಯೇನು?' ಶಾಲಿನಿಯ ಕುತೂಹಲ 
' ಬೆಳೆಯುತ್ತದೆ. ಕೊನೆಯ ಪಕ್ಷ ಎರಡು ತಿಂಗಳಾದರೂ ಬೇಕು''ಮೊದಲ ಸಲ 
ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಿದಾಗ ಏಕೆ ಅಷ್ಟು ಹೆದರಿದ್ದೆ?” “ಅಂಥ 
ಕ್ರೂರ ಪ್ರಾಣಿಯನ್ನು ನೋಡಿಯೇ ಇರಲಿಲ್ಲ. ಅದಕ್ಕೇ ಭಯವಾಯಿತು.” 
- ಡೈನೋಸಾರ್‌ಗಳ ಓಡಾಟ, ಅವುಗಳ ಭಯಾನಕ ನೋಟ “ ಅಬ್ಬಬ್ಬಾ 
ಎಂದಳು ಶಾಲಿನಿ, ಮತ್ತೆ ಏನನ್ನೋ ನೆನೆಸಿಕೊಂಡವಳಂತೆ ' ಜುರಾಸಿಕ್ 
ಪಾರ್ಕಿಗೂ ಈ ಹಲ್ಲಿಗೂ ಏನು ಸಂಬಂಧ ?' ಎಂದಳು. 

- 'ಡೈನೋಸಾರ್ , ಮೊಸಳೆ , ಹಲ್ಲಿ, ಹಾವು, ಆಮೆ , ಇವೆಲ್ಲ ಒಂದೇ 
ವಿಭಾಗಕ್ಕೆ (ಫೈಲಮ್) ಸೇರಿದವು. ಇವನ್ನು ಸರೀಸೃಪ ಎನ್ನುತ್ತಾರೆ. ಕೆಲವಕ್ಕೆ 
ಮೈಮೇಲೆ ಹುರುಪೆ ಇರುತ್ತದೆ, ಅದಕ್ಕಿಂತಲೂ ಮುಖ್ಯವಾಗಿ ಇವೆಲ್ಲ ಮೊಟ್ಟೆ 


ಇಡುತ್ತವೆ- ಚತುಷಾದಿಗಳು ( ಹಾವು ಹೊರತುಪಡಿಸಿ)' ಎಂದು ಹಲವು ದೃಶ್ಯಗಳನ್ನು 
ಕಣ್ಣುಮುಂದೆ ಮೂಡಿಸಿದರು ಶಾಮಣ್ಣ. 
' ಹಕ್ಕಿಗಳೂ ಮೊಟ್ಟೆ ಇಡುತ್ತವಲ್ಲ ?” 

“ ಅವೂ ಕೂಡ ಸರೀಸೃಪದಿಂದಲೇ ವಿಕಾಸವಾಗಿವೆ' ಎಂದರು ಶಾಮಣ್ಣ. 
ಸಂಭಾಷಣೆ ಇನ್ನೂ ಮುಂದುವರಿಯುತ್ತಿತ್ತೋ ಏನೋ , ಥಟಕ್ಕನೇ ಶಾಲಿನಿಯ 
ಅಮ್ಮ ಹಳೆಯ ಸಂಗತಿಯನ್ನು ನೆನಪಿಸಿಕೊಂಡರು . ಹಲ್ಲಿ ತಲೆ ಮೇಲೆ ಬಿದ್ದಿತು 
ಎಂದು ಅವರ ಅಜ್ಜಿ ಕಂಚಿಗೆ ಹೋಗಿ ಪೂಜೆ ಸಲ್ಲಿಸಿದ್ದರಂತೆ. ಅದು ಅಪಶಕುನ 
ಎಂಬ ಕಾರಣಕ್ಕಾಗಿ, ಅದೊಂದು ನಂಬಿಕೆ ಎನ್ನುವ ಬದಲು ಮೂಢನಂಬಿಕೆ 
ಎನ್ನುವುದೇ ವಾಸಿ ಎಂದರು ಶಾಮಣ್ಣ. 
- ` ಹಲ್ಲಿ ಆಯತಪ್ಪಿ ಕೆಳಗೆ ಬೀಳುವುದಂತೂ ಅಪರೂಪ. ಗೋಡೆ ಹತ್ತುವಾಗ 
ಅದೆಷ್ಟು ಸಲೀಸು. ಹೆದ್ದಾರಿಯಲ್ಲಿ ಸಾಗುವಂತೆ ಪಟಪಟ ಹತ್ತೇಬಿಡುತ್ತವಲ್ಲ ' 
ಎಂದ ಪ್ರವೀಣ. ಅವನ ಶ್ರೀಧರ್ ಮಾಸ್ಟರ್ ಹೇಳಿದ್ದರಂತೆ 'ನೋಡೋ ಹಲ್ಲಿಗಳ 
ಕಾಲುಗಳ ಕೆಳಭಾಗ ಪ್ಯಾಡ್ ತರಹ ಇರುತ್ತವೆ. ಅವು ಗೋಡೆಯ ಮೇಲೆ ಒತ್ತಿದಾಗ 
ನಿರ್ವಾತವಾಗಿ ಬಿಗಿಪಟ್ಟು ಸಾಧಿಸುತ್ತವೆ. ತಲೆ ಕೆಳಗಾಗಿ ಓಡಾಡುತ್ತವೆ. ಇಲ್ಲದಿದ್ದರೆ 
ಗುರುತ್ವ ನಿಯಮದಂತೆ ಅವು ಬೀಳಬೇಕಾಗುತ್ತಿತ್ತು ಎಂಬುದು ಹಳೆಯ ಥಿಯರಿ 
ಕಣೋ ” ಎಂದಾಗ ಸ್ಕೂಲಿನಲ್ಲಿ ಮಕ್ಕಳು ಗೊಂದಲವಾಗಿ ಪಿಳಿಪಿಳಿ ಕಣ್ಣು ಬಿಟ್ಟಿದ್ದರು. 
“ ನಿಜ ಏನು ಗೊತ್ತಿದೆಯೇನೋ , ಅವುಗಳ ಕಾಲಿನಲ್ಲಿ ಪ್ಯಾಡು, ಗೀಡು ಏನೂ ಇಲ್ಲ. 
ಅತಿ ಸೂಕ್ಷ್ಮವಾದ ಕೂದಲಿನಂತಹ ಕುಚ್ಚು ಇದೆ. ಗೋಡೆಯ ಮೇಲೆ ಇರುವ ಸಣ್ಣ 
ರಂಧ್ರಗಳಿಗೂ ಅವು ತೂರಿ ಹಿಡಿತ ಸಾಧಿಸಬಹುದು.' ಎಂದು ಶ್ರೀಧರ್ ಮಾಸ್ಟರ್ 
ಅವರ ವಿವರಣೆಯನ್ನು ಪ್ರವೀಣ ನೆನಪಿಸಿಕೊಂಡ. 


24 


( ಕರೆಯದೇ ಬರುವ ಅತಿಥಿಗಳು 


'ಕೆಲವು ದಿನಗಳ ಹಿಂದೆ ಪೇಪರ್‌ನಲ್ಲಿ ಬಂದಿತ್ತು . ಯಾವುದೋ ಮದುವೆ 
ಸಮಾರಂಭದಲ್ಲಿ ದೊಡ್ಡ ಪಾತ್ರೆಗೆ ಹಲ್ಲಿ ಬಿದ್ದು ಊಟವೆಲ್ಲ ವಿಷವಾಗಿ, ನೂರಾರು 
ಜನ ಅಸ್ವಸ್ಥರಾಗಿದ್ದರು ಎಂದು ಶಾಲಿನಿಯ ಅಮ್ಮ ಇದು ನಿಜವೇ ಎಂದು 
ಕೇಳಿದರು. ಶಾಮಣ್ಣ ನಕ್ಕರು! 

- ಅಡುಗೆಗೆ ಬಳಸುವ ಪಾತ್ರೆಗೆ ಕಲಾಯಿ ಮಾಡಿಸದೆ ಇದ್ದರೆ ಲೋಹದ 
ಕಿಲುಬು ಪಾತ್ರೆಯಲ್ಲಿ ಬಿಟ್ಟುಕೊಂಡು ಆಹಾರವನ್ನು ಕೆಡಿಸುತ್ತದೆ . ವಾಂತಿ, 
ಭೇದಿಯಾಗದೆ ಇನ್ನೇನು? ಅಡುಗೆ ಮಾಡುವವರು ತಮ್ಮ ತಪ್ಪನ್ನೆಲ್ಲ ಬಡಪಾಯಿ 
ಹಲ್ಲಿಯ ಮೇಲೆ ಹಾಕುತ್ತಾರೆ. ಸಾವಿರಾರು ವರ್ಷಗಳಿಂದ ನಮ್ಮ ಜೊತೆಗೇ ನಮ್ಮ 
ಮನೆಯಲ್ಲೇ ಸಂಸಾರ ಸಾಗಿಸುತ್ತ ಬಂದ ಈ ಹಲ್ಲಿ ನಿಜಕ್ಕೂ ಇಷ್ಟು ವಿಷಕಾರಿ 
ಆಗಿದ್ದಿದ್ದರೆ- ಒಂದೋ ಮನುಷ್ಯನೇ ನಿರ್ನಾಮ ಆಗಬೇಕಿತ್ತು ಅಥವಾ ಹಲ್ಲಿಯೇ 
ನಿರ್ವಂಶ ಆಗಬೇಕಿತ್ತು . ಇನ್ನೂ ಒಂದು ವಿಚಾರವಿದೆ. ಅಕಸ್ಮಾತ್ ಕೆಲವೊಮ್ಮೆ 
ವಾಂತಿಗೀಂತಿ ಆದರೂ ಇದರಲ್ಲಿ ಹಲ್ಲಿಯ ತಪ್ಪಿಲ್ಲ. ಹಲ್ಲಿಯ ಮೇಲೆ ಸವಾರಿ 
ಮಾಡುವ ಸಹಸ್ರ ಸಹಸ್ರ ಸಾಲ್ಮನೆಲ್ಲ ಎಂಬ ಬ್ಯಾಕ್ಟಿರಿಯ ನಂಜು ಉಂಟುಮಾಡುತ್ತದೆ. 
ಹಲ್ಲಿಯಷ್ಟೇ ಅಲ್ಲ, ಕಪ್ಪೆ , ಹಾವು, ಆಮೆ , ಊಸರವಳ್ಳಿ ಎಲ್ಲವೂ ಈ ಬ್ಯಾಕ್ಟಿರಿಯಕ್ಕೆ 
ಆಶ್ರಯದಾತರೇ , ನಾವೇನು ಇವುಗಳನ್ನು ಕೈಯ್ಯಲ್ಲಿ ಮುಟ್ಟುವುದಿಲ್ಲವಲ್ಲ' ಎಂದು 
ಸಮಾಧಾನವನ್ನು ಹೇಳಿದರು. 

- ಹಲ್ಲಿಗಳು ಹೇಗೋ ಮನೆಯವರ ಕನಿಕರ ಗಿಟ್ಟಿಸಿ ಸಹಬಾಳ್ವೆ ಮಾಡುತ್ತಿವೆ. 
ಮನುಷ್ಯ ಹುಟ್ಟುವ ಮೊದಲೇ ಅವು ಭೂಮಿಯಲ್ಲಿ ಇದ್ದವು, ಈಗಲೂ ನಮ್ಮ 
ಸಹಚರವಾಗಿದೆ. ಮನೆಯಿಂದ ಹಲ್ಲಿಯನ್ನು ಹೊರಗೆ ಅಟ್ಟಿದೆ ಎಂದು ಯಾರೂ 
ಜಂಬ ಕೊಚ್ಚುವುದಿಲ್ಲ. 


25 


ಕರೆಯದೇ ಬರುವ ಅತಿಥಿಗಳು 


ಅಲ್ಲೇನಿಅಗಳ 
ಕಾಟವೇ ಕಾಟ 


ಸರಸ್ವತಿ ಪ್ರೌಢಶಾಲೆಯಲ್ಲಿ ಜೀವ ವಿಜ್ಞಾನ ಪಾಠ ಮಾಡುವ ಎನ್. ಆರ್. 
ಪಿ . ಮಾಸ್ತರ್ ಎಂದರೆ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ಆ ದಿನದ ಕ್ಲಾಸಿನಲ್ಲಿ 
ಪ್ರಶ್ನೆಯೊಂದಿಗೆ ಪಾಠ ಪ್ರಾರಂಭಿಸಿದ್ದರು. ' ಬಾವಲಿ , ಇಲಿ, ತಿಮಿಂಗಿಲ, ಕುರಿ , 
ಆನೆ, ಕುದುರೆ, ಕತ್ತೆ ಮತ್ತು ಎನ್. ಆರ್. ಪಿ ( ಎನ್. ಆರ್, ಪ್ರಹ್ಲಾದರಾವ್ ಅವರ 
ಇನಿಷಿಯಲ್ಸ್) ಇವುಗಳ ನಡುವೆ ಪರಸ್ಪರ ಏನು ಸಂಬಂಧ?' ನಗುನಗುತ್ತಲೇ 
ಕೇಳಿದ್ದರು. 


ಕತ್ತೆ ಮತ್ತು ಎನ್. ಆರ್. ಪಿ. ? ಇದೆಂಥ ಸಂಬಂಧ ಎಂದು ಮಕ್ಕಳು ಮುಸಿಮುಸಿ 
ನಕ್ಕಿದ್ದರು. ಉತ್ತರಿಸದಿದ್ದಾಗ 'ಏಯ್ ಕತ್ತೆ' ಎಂದು ಅವರು ಬಯ್ಯುತ್ತಿದ್ದರು. 
ಅಷ್ಟು ಮಾತ್ರ ಗೊತ್ತಿತ್ತು. ಹಲವು ವಿದ್ಯಾರ್ಥಿಗಳು ತಲೆ ಕೆರೆದುಕೊಂಡರು.; 
ಇಲಿಯನ್ನು ಬಾವಲಿ ತಿನ್ನುತ್ತದೆ, ಕುರಿಯನ್ನೋ ಮೇಕೆಯನ್ನೊ ಸಮುದ್ರಕ್ಕೆ 
ಎಸೆದರೆ ತಿಮಿಂಗಿಲವು ತಿನ್ನುತ್ತದೆ. ಆನೆ, ಕುದುರೆ , ಕತ್ತೆಗಳನ್ನು ಪಳಗಿಸಿ ನಮಗೆ 


26 ಕರೆಯದೇ ಬರುವ ಅತಿಥಿಗಳು 


ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ಳುತ್ತೇವಲ್ಲ. ಆದರೆ ಕತ್ತೆಗೂ ಎನ್. ಆರ್. ಪಿ . ಗೂ 
ಸಂಬಂಧ ಮಾತ್ರ ಗೊತ್ತಾಗಲಿಲ್ಲ. ಒಬ್ಬ ಹುಡುಗ ತಲೆ ಕೆರೆದುಕೊಂಡು ಎಷ್ಟೋ 
ಹೊತ್ತಾದ ನಂತರ ಥಟ್ಟನೆ 'ಇವೆಲ್ಲ ಸ್ತನಿಗಳು ' ಎಂದ. ಎನ್. ಆರ್. ಪಿ . ಅವರಿಗೆ 
ಖುಷಿಯಾಯಿತು. ಆದರೆ ವಿದ್ಯಾರ್ಥಿಗಳು ಮಾತ್ರ ಪಿಸುಗುಟ್ಟುತ್ತಿದ್ದರು. ಒಬ್ಬ 
ಮೆಲ್ಲಗೆ ಕೇಳಿದ್ದ 'ನಮ್ಮ ಎನ್. ಆರ್. ಪಿ . ಗೆ ಸ್ತನ ಎಲ್ಲಿದೆ?* ಮಾಸ್ತರಿಗೆ ಅರ್ಥವಾಯ್ತು. 
ಈ ತರಲೆ ಪ್ರಶ್ನೆಗೆ ಉತ್ತರಿಸಲು ಅವರೂ ರೆಡಿಯಾಗಿದ್ದರು. ಎಲ್ಲ ಮನುಷ್ಯರನ್ನು 
ಗಂಡಾಗಲಿ, ಹೆಣ್ಣಾಗಲಿ, ಸ್ತನಿ ಎಂದೇ ವರ್ಗೀಕರಿಸಿರುವುದು' ಎಂದು ಮಕ್ಕಳ 
ಗುಸುಗುಸುಗೆ ವಿರಾಮ ಹಾಕಿದರು . 

ಪ್ರಸಿದ್ಧ ಕವಿ ಕುವೆಂಪು ಅವರು 'ಕಿಂದರಿ ಜೋಗಿ'ಎಂಬ ಪದ್ಯದಲ್ಲಿ 
ಬಗೆಬಗೆಯ ಇಲಿಗಳನ್ನು ವರ್ಣಿಸಿದ್ದಾರೆ. ಕಥೆ ಜರ್ಮನಿಯ ಮೂಲದ್ದು . 
ಲೋವರ್ ಸ್ಯಾಕ್ರೋನಿ ಭಾಗದ ಹ್ಯಾಬ್ಲೆಟ್ ಎಂಬ ಹಳ್ಳಿಯಲ್ಲಿ ಇದ್ದಕ್ಕಿದ್ದಂತೆ 
ಇಲಿಗಳ ಸಂತತಿ ಹೆಚ್ಚುತ್ತದೆ. ಅವುಗಳನ್ನು ಹಿಡಿಯಲು ಕಿಂದರಿ ಊದುವ 
ಮಾಂತ್ರಿಕ ಬರುತ್ತಾನೆ. ಇಲಿಗಳೆಲ್ಲವೂ ಅವನನ್ನು ಹಿಂಬಾಲಿಸಿ ನದಿಗೆ ಬಿದ್ದು 
ಸಾಯುತ್ತವೆ. ಆದರೆ ಊರಿನವರು ದುಡ್ಡು ಕೊಡುವುದಿಲ್ಲ . ಕೋಪಗೊಂಡ 
ಕಿಂದರಿ ಜೋಗಿಊರಿನ ಮಕ್ಕಳನ್ನು ಆಕರ್ಷಿಸಿ ಬೆಟ್ಟದೆಡೆಗೆ ಒಯ್ಯುತ್ತಾನೆ. ಇದು 
ಕಥೆ, ಕುವೆಂಪು ಅವರು 'ಕಿಂದರಿ ಜೋಗಿ' ಪದ್ಯದಲ್ಲಿ ವರ್ಣಿಸಿರುವ ಬಗೆಬಗೆಯ 
ಇಲಿಗಳು ಇವು: 


27 


ಕರೆಯದೇ ಬರುವ ಅತಿಥಿಗಳು 


`ಜೋಗಿಯು ಬಾರಿಸೆ ಕಿಂದರಿಯ , ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ , ಸುಂಡಿಲಿ 
ಅಣ್ಣಿಲಿ, ತಮ್ಮಿಲಿ, ಅದ್ವಿಲಿ, ಅಪ್ಪಿಲಿ, ಮಾವಿಲಿ, ಬಾವಿಲಿ, ಅಕ್ಕಿಲಿ , ತಂಗಿಲಿಗಂಡಿಲಿ, 
ಹೆಣ್ಣಿಲಿ, ಮುದುಕಿಲಿ , ಹುಡುಗಿಲಿ, ಎಲ್ಲ ಬಂದವು ಓಡೋಡಿ' 
- ನಿಜ . ಕೇವಲ ಆರೇ ಗಂಟೆಗಳಲ್ಲಿ ಒಂದು ಹೆಣ್ಣಿಲಿ ಗಂಡಿಲಿಗಳೊಂದಿಗೆ 
500 ಬಾರಿ ಸಂಭೋಗ ಮಾಡುತ್ತದಂತೆ. ಒಂದು ಜೊತೆ ಗಂಡಿಲಿ ಮತ್ತು 
ಹೆಣ್ಣಿಲಿಗಳನ್ನು ಯಾವ ಬಾಧೆಯನ್ನೂ ಕೊಡದೆ ಬಿಟ್ಟರೆ ಮೂರು ವರ್ಷಗಳಲ್ಲಿ 
ಇಲಿಗಳ ಸಂಖ್ಯೆ 482 ,508,800 ಆಗುತ್ತದೆ ಎಂದು ಇಲಿ ತಜ್ಞರು ಲೆಕ್ಕಹಾಕಿದ್ದಾರೆ. 
ಆದರೆ ಬಹುಪಾಲು ಆಹಾರ ಕೊರತೆಯಿಂದ, ರೋಗರುಜಿನದಿಂದ ಮತ್ತು ಹಕ್ಕಿಗಳ 
ಬೇಟೆಗೆ ( ವಿಶೇಷವಾಗಿ ಗೂಬೆ) ಈಡಾಗಿ ಅವುಗಳ ಸಾಧಾರಣ ಜೀವಿತ ಕಾಲವಾದ 
ಒಂದು ವರ್ಷವೂ ಬದುಕುವುದಿಲ್ಲ . ಗೂಬೆಯನ್ನು ಬಯ್ತುಳಕ್ಕೆ ಬಳಸುವುದಾದರೆ 
ಎಚ್ಚರದಿಂದಿರಿ . 

- ಇಲಿ ಮನೆಯೊಳಗೆ ಸೇರಿದರಾಯಿತು. ಪೆಟ್ಟಿಗೆಯ ಹಿಂದೆಯೋ , ಪುಸ್ತಕದ 
ಕಪಾಟುಗಳ ಹಿಂದೆಯೋ , ರೆಫ್ರಿಜಿರೇಟರ್‌ನ ಹಿಂದೆಯೋ ಅಡಗಿ ಕೂತುಬಿಡುತ್ತವೆ . 
ಕಣ್ಣಿಗೆ ಬಿದ್ದರೂ ಕ್ಷಣಮಾತ್ರದಲ್ಲಿ ಅವು ಪರಾರಿಯಾಗುತ್ತವೆ. ಅವನ್ನು ಆಚೆ 
ಅಟ್ಟುವವರೆಗೆ ಅಥವಾ ಸಾಯಿಸುವವರಗೆ ಯಾರಿಗೂ ನೆಮ್ಮದಿ ಇಲ್ಲ . ಬಟ್ಟೆಯನ್ನೂ 
ಕಚ್ಚಿಬಿಡುತ್ತವೆ , ಪುಸ್ತಕವನ್ನೂ , ಸಾಮಾನ್ಯವಾಗಿ ಇಲಿಯನ್ನು ಕೊಲ್ಲುವುದು ಮನೆಯ 
ಗಂಡಸರೇ . ಹಾಗೆಯೇ ಬಿಟ್ಟರೆ ಅವುಗಳ ಸಂತಾನವರ್ಧನೆಯಾದರೇ ಎಂಬ ಭಯ 
ಸದಾ ಕಾಡುತ್ತದೆ. 
- ಇವೆಲ್ಲಕ್ಕಿಂತಲೂ ಭಯ ಹುಟ್ಟಿಸುವುದು ಅವು ತರುವ ರೋಗ- ರುಜಿನ. 
ಅಂದರೆ ಹಿಂದೆ ಲಕ್ಷಾಂತರ ಜನರನ್ನು ಕೊಂದ ಪ್ಲೇಗ್ ಇಲಿಗಳಿಂದಲೇ ಹರಡುತ್ತದೆ. 


RATPOISON 


M 


ಇಲಿಗಳನ್ನು ಆಶ್ರಯಿಸಿದ ಚಿಗಟಗಳಲ್ಲಿ ಯರ್ಸಿನಿಯ ಪೆಸಿಸ್ ಎಂಬ ಬ್ಯಾಕ್ಟಿರಿಯ 
ಹೊಕ್ಕರೆ ಸಾಕು , ಇಲಿಗಳನ್ನೂ ಅವು ಕೊಲ್ಲುತ್ತವೆ. ಹಾಗೆಯೇ ಅವುಗಳ ಸಂಪರ್ಕಕ್ಕೆ 
ಬಂದ ಮನುಷ್ಯರನ್ನೂ ಕೊಲ್ಲುತ್ತವೆ. 14ನೇ ಶತಮಾನದಲ್ಲಿ ಯೂರೋಪು ಮತ್ತು 
ಏಷ್ಯದಲ್ಲಿ 20 ಕೋಟಿ ಜನ ಪ್ಲೇಗ್‌ಗೆ ಬಲಿಯಾಗಿದ್ದರು ಎಂದು ಚರಿತ್ರೆ ಹೇಳುತ್ತದೆ. 
ಇಪ್ಪತ್ತು ಕೋಟಿ! 1994ರಲ್ಲಿ ಗುಜರಾತಿನಲ್ಲಿ ಕಾಣಿಸಿಕೊಂಡಾಗ ಮೂರು ಲಕ್ಷ ಜನ 
ಸೂರತ್ ನಗರವನ್ನು ತೊರೆದುಹೋಗಿದ್ದರು. ಇಲಿ ಸತ್ತರೂ ಭಯ , ಬದುಕಿ ತೆವಳಿ 
ಓಡಾಡುತ್ತಿದ್ದರೂ ಭಯ . 

ಹಳ್ಳಿ ಸಂತೆಗಳಲ್ಲಿ ಈಗಲೂ ಒಂಟಿ ಗಾಲಿಯಲ್ಲಿ ತಳ್ಳಿಕೊಂಡು ಬರುವ ಇಲಿ 
ಪಾಷಾಣ ಮಾರುವ ದೃಶ್ಯ ಕಂಡುಬರುತ್ತದೆ. ಅದನ್ನು ಗೌರಿ ಪಾಷಾಣ ಎಂದೂ 
ಕರೆಯುತ್ತಾರೆ . ಗೌರಿ ಎಂದರೆ ಗೌರವ ಬಣ್ಣದ್ದು ಎಂಬ ಅರ್ಥ, ವಾಸ್ತವವಾಗಿ 
ಅದು ಆರ್ಸೆನಿಕ್ ಎಂಬ ವಿಷಕಾರಿ ರಾಸಾಯನಿಕ, ಅದನ್ನು ಆಹಾರದ ಜೊತೆ 
ಬೆರೆಸಿ ಇಲಿಗಳನ್ನು ಸಾಯಿಸುವುದು ಒಂದು ವಿಧಾನ. ಇನ್ನು ಕೆಲವರು ಬೋನನ್ನು 
ಬಳಸುತ್ತಾರೆ. ಬೋನಿನೊಳಗೆ ತಿಂಡಿ ಸಿಕ್ಕಿಸಿ ಅವು ಲಗಾಮು ಎಳೆಯುತ್ತಲೇ 
ಬಂಧಿಯಾಗುತ್ತವೆ. ' ಬೆಕ್ಕಿಗೆ ಚೆಲ್ಲಾಟ , ಇಲಿಗೆ ಪ್ರಾಣಸಂಕಟ' ಎಂಬ ನಾಣ್ಣುಡಿಯೂ 
ನಮ್ಮಲ್ಲಿದೆ. ಪೆಪ್ಪರ್‌ಮೆಂಟ್ ತೈಲದಲ್ಲಿ ಹತ್ತಿಯನ್ನು ಅದ್ದಿ ಇಲಿಯ ಬಿಲದ ಬಳಿ ಇಟ್ಟರೆ 
ಅದರ ಘಾಟಿಗೆ ಇಲಿಗಳ ಶ್ವಾಸಕೋಶವೇ ಕುಗ್ಗುತ್ತದೆ ಎಂಬ ಸತ್ಯವೂ ಗೊತ್ತಿದೆ. 
ಹಾಗೆಯೇ ದ್ರವರೂಪದ ಅಮೋನಿಯ ಇಟ್ಟರೂ ಸಾಕು ಅದರ ಕಟುವಾಸನೆಗೆ 
ಇಲಿಗಳು ಉಳಿಯಲಾರವು. ಬಿಲ ಎಲ್ಲಿದೆ ಅನ್ನೋದು ಮೊದಲು ಗೊತ್ತಿರಬೇಕು. 
ಏನಾದರೂ ಸರಿಯೇ , ಇಲಿಯನ್ನು ಮನೆಯಿಂದ ತೊಲಗಿಸಿದಾಗಲೇ ನೆಮ್ಮದಿ. 
ಇದೇನೂ ಶಾಶ್ವತವಾದ ಉಪಾಯವಲ್ಲ. ಮತ್ತೆ ಅವುಗಳು ಯಾವಾಗ ಮನೆಗೆ 
ನುಗ್ಗುತ್ತವೋ ಎಂಬ ಚಿಂತೆ ಮನೆಮಂದಿಗೆಲ್ಲ ಇದ್ದದ್ದೇ . 


29 


ಕರೆಯದೇ ಬರುವ ಅತಿಥಿಗಳು 


ಮುಗಿಯದ ಕಥೆ 


25 w 


JUNTO 
COURT 


ಕರೆಯದೆ ಮನೆಗೆ ಬರುವ ಅತಿಥಿಗಳ ಪಟ್ಟಿ ಇಲ್ಲಿಗೆ ಮುಗಿಯಿತು ಎಂದು 
ಸಮಾಧಾನಪಟ್ಟುಕೊಳ್ಳಬೇಡಿ. ಗೋಡೆಯ ಮೇಲೆ ಶಿಸ್ತಿನ ಸಿಪಾಯಿಗಳಂತೆ ಸಾಗುವ 
ಇರುವೆ, ಗೊದ್ದಗಳು , ಅಡುಗೆಮನೆಯ ಸಕ್ಕರೆ ಡಬ್ಬಿಯಲ್ಲೋ ಬೆಲ್ಲದ ಅಚ್ಚಿನ 
ಮೇಲೋ ಕೂತು ಸವಿ ಸವಿಯುತ್ತಿರುವಾಗ ನೀವು ಹೌಹಾರುತ್ತೀರಿ. ಮನೆಯ 
ಪೀಠೋಪಕರಣಗಳನ್ನು ಗೆದ್ದಲು ತಿಂದು ಮುಕ್ಕಿರುವುದನ್ನು ನೋಡಿ ಬೆಚ್ಚುತ್ತೀರಿ. 
ನಿಮಗೆ ಪ್ರಿಯವಾದ ಪುಸ್ತಕವನ್ನು ತೆರೆದಾಗ ಬಹು ಮುಖ್ಯವಾದ ಪುಟಗಳನ್ನು 
ಬೆಳ್ಳಿಮೀನು ತಿಂದಿದ್ದರೆ ನಿರಾಶರಾಗುತ್ತೀರಿ. ಬಚ್ಚಲ ಮನೆಯಲ್ಲಿ, ತೇವ ಇರುವ 
ಗೋಡೆಯಲ್ಲಿ ಹಸುರು, ಹಳದಿ, ಕಪ್ಪು ಬಣ್ಣದ ಬೂಷ್ಟು ತೇಪೆ ತೇಪೆಯಾಗಿ 
ಕಂಡರೆ ರಿಪೇರಿ ಮಾಡಿಸಬೇಕಲ್ಲ ಎಂದು ಗೊಣಗುತ್ತೀರಿ. ಮನೆಯಲ್ಲಿ ನೀವು 
ಒಂಟಿಯಿದ್ದರೂ ಅಷ್ಟೇ , ಕುಟುಂಬವಿದ್ದರೂ ಅಷ್ಟೇ , ಈ ಅತಿಥಿಗಳಿಗೆ ಅದೇನೂ 
ಬಾಧಿಸುವುದಿಲ್ಲ. ಅಷ್ಟೇ ಏಕೆ, ಮನೆಯ ಮಂದಿ ಯಾವ ಧರ್ಮಕ್ಕೆ ಸೇರಿದವರು, 
ಜಾತಿ ಯಾವುದು , ಮತ ಯಾವುದು ಎಂಬ ಗೊಡವೆ ಅವಕ್ಕಿಲ್ಲ. ನೀವು ಅವನ್ನು 
ಸಹಿಸಿಕೊಳ್ಳಬೇಕು, ಅಷ್ಟೇ . ಇದರರ್ಥ ನಿಮಗೆ ಸಹಿಷ್ಣುತೆಯ ಪಾಠವನ್ನು ಅವು 
ಸದ್ದಿಲ್ಲದೆ ಹೇಳಿಕೊಡುತ್ತವೆ . 


30. 


ಕರೆಯದೇ ಬರುವ ಅತಿಥಿಗಳು 


ಮನೆಯಂಗಳ ವಿಜ್ಞಾನ ಮಾಲಿಕೆಯ 
ಮೊದಲ ಕಂತಿನ ಪುಸ್ತಕಗಳು 


ಸಂಪಾದಕ: 
ನಾಗೇಶ ಹೆಗಡೆ 


1. ರೋಗಗಳ ರಾಜ ಬೊಜ್ಜು: ಡಾ . ನಾ . ಸೋಮೇಶ್ವರ 
2. ಶಬ್ದಾಸುರನ ಅಟ್ಟಹಾಸ: ಅಬ್ದುಲ್ ರೆಹಮಾನ್ ಪಾಷ 
3 . ಪ್ರತಿಜೀವಕಗಳ ಪ್ರಪಂಚ: ಕ್ಷಮಾ ವಿ ಭಾನುಪ್ರಕಾಶ 
4 . ಒಂದು ಮುತ್ತಿನ ಕತೆ: ಸುಮಂಗಲಾ ಎಸ್ ಮುಮ್ಮಿಗಟ್ಟಿ 
5 , ಕರೆಯದೇ ಬರುವ ಅತಿಥಿಗಳು: ಟಿ.ಆರ್. ಅನಂತರಾಮು 
6. ನಿಗೂಢಗಳ ಗೂಡಿನಲ್ಲಿ ಗೆದ್ದಲು: ನಾಗೇಶ ಹೆಗಡೆ 
7. ಹಾಳುಮೂಳು ಜಂಕ್ ಫುಡ್ : ಡಾ . ನಾ . ಸೋಮೇಶ್ವರ 
8 . ಬಾಹ್ಯಾಕಾಶವೆಂಬ ಬೆರಗಿನಂಗಳ: ಸುಧೀಂದ್ರ ಹಾಲ್ಗೊಡೇರಿ 
೨ . ಚಂದ್ರನ ಆ ಮುಖ ಈ ಮುಖ: ಅಬ್ದುಲ್ ರೆಹಮಾನ್ ಪಾಷ 
10. ಬಾಯೆಂಬ ಬ್ರಹ್ಮಾಂಡ: ಡಾ . ಪ್ರೇಮಲತ ಬಿ . 
11 . ದೇಹದೇಗುಲದಲ್ಲಿ ಅನ್ಯಜೀವಿಗಳು: ಕ್ಷಮಾ ವಿ ಭಾನುಪ್ರಕಾಶ 
12. ವಿಜ್ಞಾನದ ಕಲಿಕೆ ಮತ್ತು ಕಾಯಕ: ಸಂಜಯ ಹಾವನೂರ 
13. ಸೌಂದರ್ಯವರ್ಧಕಗಳು: ಸುಮಂಗಲಾ ಎಸ್ ಮುಮ್ಮಿಗಟ್ಟಿ 
14. ಸಕ್ಕರೆಯ ಸಿಹಿಕಹಿ ಕತೆ: ಡಾ . ಕಿರಣ್ ವಿ .ಎಸ್ . 
15 . ಮನೆಯಂಗಳದ ಕಸಿಲೋಕ: ಸರೋಜಾ ಪ್ರಕಾಶ್ 
16. ಸಂತಾನಚಿಂತೆ ಏಕಂತೆ ? : ರವಿ ಪ್ರಕಾಶ್ 
17. ಮೈಕ್ರೋಸ್ಕೋಪ್‌ನಲ್ಲಿ ಸ್ವಚ್ಛಮೇವ ಜಯತೆ: ಡಾ . ನಾ . ಸೋಮೇಶ್ವರ 


ನದ 
ಭವನ 


M 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 


ಮನೆಯಂಗಳ 
ವಿಜ್ಞಾನ 
ಮಾಲಿಕೆ 


ಕರೆಯದೇ ಬರುವ ಅತಿಥಿಗಳು 
'ಇದು ನಮ್ಮ ಮನೆ' ಎನ್ನುವಾಗ 

ಅಲ್ಲಿ ಹಲ್ಲಿ ನೊಣ, ಜೇಡ, 

ಗೆದ್ದಲು, ಜಿರಲೆ, ಇರುವೆ, 
ಸೊಳ್ಳೆಗಳನ್ನೂ ಸೇರಿಸಿ ಹೇಳಬೇಕು 

ತಾನೆ ? ಅವುಗಳನ್ನು ಕುರಿತು 
ನಮ್ಮ ಅಜ್ಞಾನ, ರೂಢ ನಂಬಿಕೆ, 
ಮೂಢ ನಂಬಿಕೆಗಳೂ ಅಷ್ಟೇ 
ವೈವಿಧ್ಯಮಯವಾಗಿರುತ್ತವೆ. 
ಅವುಗಳನ್ನು ಹಿಮ್ಮೆಟ್ಟಿಸಲು 

ಎಂತೆಂಥ ಯುದ್ದ 


ಟಿ.ಆರ್ . ಅನಂತರಾಮು 
ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯಕ್ಕೆ 
ಇದುವರೆಗೆ ಅತ್ಯಂತ ಹೆಚ್ಚು 
ಕೊಡುಗೆ ನೀಡಿದವರು. ಇವರ 
ಸ್ವಂತ ರಚನೆ, ಸಂಪಾದನೆ 
ಮತ್ತು ಭಾಷಾಂತರಗೊಂಡ 
ಕೃತಿಗಳ ಸಂಖ್ಯೆ ನೂರಕ್ಕೂ 
ಹೆಚ್ಚಿವೆ. ತುಮಕೂರು 
ವಿಶ್ವವಿದ್ಯಾಲಯದಿಂದ ಗೌರವ 
ಡಾಕ್ಟರೇಟ್ ಪಡೆದಿದ್ದಾರೆ. 


traramu @ gmail. com 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
ಕನ್ನಡ ಭವನ , ಜಯಚಾಮರಾಜ ರಸ್ತೆ, ಬೆಂಗಳೂರು - 560 001 

www .kannadasiri . co .in 


